ಸೋಮನಾಥಾನಂದ 


ಉಪನಿಷತ್ ಪರಿಚಯ 


ಪ್ರಚಾರ ಪುಸ್ತಕಮಾಲೆ - ೧೦೩ 
ಪ್ರಸಾರಾಂಗ 
ಮೈಸೂರು ವಿಶ್ವವಿದ್ಯಾನಿಲಯ 
೧೯೭೩ 


© ག ག༌ ག་ 


3 ) 


4 . 
Som 


ಪ್ರಚಾರ ಪುಸ್ತಕಮಾಲೆ - ೧೦೩ 


thatR M SDITUTE OF WOHLA CULTURA 

O . SHRI B . P . WADIA ROAD 


ಉಪನಿಷತ್ ಪರಿಚಯ 


ಸೋಮನಾಥಾನಂದ 


R . Narayana Setty 
278 , III Block , Jayanagar 
Bangalore - 11 , INDIA 


& 


ಪ್ರಸಾರಾಂಗ 
ಮೈಸೂರು ವಿಶ್ವವಿದ್ಯಾನಿಲಯ 

೧೯೭೩ 


ACC . NO 


& 11೬೩ 
ಮೊದಲನೆಯ ಮುದ್ರಣ: ೧೯೬೧ 
ಎರಡನೆಯ ಮುದ್ರಣ : ೧೯೬೮ 
ಮೂರನೆಯ ಮುದ್ರಣ : ೧೯೭೩ 


ಬೆಲೆ : ೨೫ ಪೈಸೆ 


ಪ್ರಕಾಶಕರು 
ನಿರ್ದೆಶಕರು, ಪ್ರಸಾರಾಂಗ 
ಮಾನಸ ಗಂಗೋತ್ರಿ, ಮೈಸೂರು 


ಮುದ್ರಕರು : 

ಮುದ್ರಣಾಲಯ , 
ಮೈಸೂರು ವಿಶ್ವ ವಿದ್ಯಾನಿಲಯ 

ಮೈಸೂರು 


T ITUTE OF WARD UNTERS 
6 , SHRI B . P . WADIA ROAD 

BANOALORE - 004 


ಮುನ್ನುಡಿ 


ನಮ್ಮ ವಿಶ್ವವಿದ್ಯಾನಿಲಯದ ಮೊದಲನೆಯ ಛಾನ್ಸಲರೂ 
ಆಳಿದ ಮಹಾಸ್ವಾಮಿಯವರೂ ಆದ ಶ್ರೀ ನಾಲ್ಮಡಿ ಕೃಷ್ಣರಾಜ 
ಒಡೆಯರ್ ಬಹದೂರ್ ಅವರು ಮೊದಲನೆಯ ಸೆನೆಟ್ 
ಸಭೆಯ ಪ್ರಾರಂಭೋತ್ಸವ ಸಮಯದಲ್ಲಿಯ ಮೊದಲನೆಯ 
“ಕಾನೊಕೇಷನ್ ' ಸಮಾರಂಭದ ಕಾಲದಲ್ಲಿಯ ವಿಶ್ವವಿದ್ಯಾ 
ನಿಲಯದ ವಿದ್ಯೆ ಪಟ್ಟಣಗಳಲ್ಲಿ ಮಾತ್ರ ಕೇಂದ್ರೀಕೃತವಾಗದೆ 
ನಾಡಿನ ಮೂಲೆ ಮೂಲೆಗೂ ಪ್ರಸರಿಸಿ , ಉಚ್ಚ ಶಿಕ್ಷಣವನ್ನು 
ಪಡೆಯಲು ಅವಕಾಶಹೊಂದದ ಸಾಮಾನ್ಯ ಜನರ ಹೃದಯವನ್ನು 
ಬೆಳಗಿ ಸಮಷ್ಟಿ ಪ್ರಜ್ಞೆಯ ವಿಕಾಸಕ್ಕೆ ಕಾರಣವಾಗಬೇಕು ಎಂಬ 
ಮಹದಾಶಯವನ್ನು ವ್ಯಕ್ತಪಡಿಸಿದ್ದರು. ಅವರ ಆಶಯ ಇಂದು 
ಫಲದಾಯಕವಾಗುತ್ತಿದೆ. ನಮ್ಮ ವಿಶ್ವವಿದ್ಯಾನಿಲಯದ ಪ್ರಸಾರಾಂಗ 
ನಾಡಿನ ಮೂಲೆಮೂಲೆಯಲ್ಲಿ ಪ್ರಚಾರೋಪನ್ಯಾಸಗಳನ್ನು ಏರ್ಪ 
ಡಿಸಿ, ಸಂಸ್ಕೃತಿ ಪ್ರಸಾರ ಕಾರ್ಯವನ್ನು ಬಹಳ ಸಮರ್ಪಕವಾದ 
ರೀತಿಯಲ್ಲಿ ನೆರವೇರಿಸುತ್ತಿದೆ, 

ಜನರು ಬಯಸಿದೆಡೆಗಳಲ್ಲಿ ಈ ಪ್ರಚಾರೋಪನ್ಯಾಸಗಳನ್ನು 
ಏರ್ಪಡಿಸಲಾಗುತ್ತಿದೆ. ವಿಶ್ವವಿದ್ಯಾನಿಲಯದಲ್ಲಿ ಅನೇಕ ವರ್ಷಗಳು 
ಪಾಠಹೇಳಿ ಮಿಗಿಲಾದ ಜ್ಞಾನವನ್ನು ಗಳಿಸಿರುವ ಘನವಿದ್ವಾಂಸರು 
ಜನರು ಅಪೇಕ್ಷಿಸಿದ ವಿಷಯಗಳನ್ನು ಕುರಿತು ಸರಳವೂ ಸುಲಭ 
ಗ್ರಾಹ್ಯವೂ ಆದ ಕನ್ನಡ ಭಾಷೆಯ ಮೂಲಕ ತಿಳಿವಳಿಕೆ ಕೊಡು 
ತಾರೆ. ಜ್ಞಾನವನ್ನು ಹಂಚುವುದರಲ್ಲೂ ಆನಂದವಿದೆ. ಅಧ್ಯಾಪಕ 
ವೃಂದದವರು ಹಳ್ಳಿಗಳಲ್ಲಿಯೇ ಒಂದೆರಡು ದಿನಗಳು ನೆಲಸಿ, 
ಸಾಮಾನ್ಯ ಜನರಂತೆಯೇ ಇದ್ದುಕೊಂಡು, ಗಳಿಸಿರುವ ಜ್ಞಾನ 
ವನ್ನು ಜನಸಾಮಾನ್ಯರ ಹೃದಯದಲ್ಲಿ ಬಿತ್ತಿ , ತಾವೂ ಆನಂದವನ್ನು 
ಅನುಭವಿಸುತ್ತಾರೆ ಮತ್ತು ಇತರರಿಗೂ ಆನಂದವನ್ನುಂಟುಮಾಡು 
ತಾರೆ. ಈ ಉಪನ್ಯಾಸಗಳು ವಿಶ್ವವಿದ್ಯಾನಿಲಯದ ಮೆಟ್ಟಲನ್ನು 
ಹತ್ತಲು ಅವಕಾಶವಿಲ್ಲದದವರಿಗೆ ವಿಶ್ವವಿದ್ಯಾನಿಲಯದ ವಿದ್ಯೆ 
ಸೌಲಭ್ಯವನ್ನು ನೀಡಲು ನೆರವಾಗುತ್ತವೆ; ವಿಶ್ವವಿದ್ಯಾನಿಲಯದಲ್ಲಿ 


ACC . NOK 110052 


iy 


ಜ್ಞಾನವನ್ನು ಗಳಿಸಿ ನಾಡಿನ ಬೇರೆ ಬೇರೆ ಭಾಗಗಳಲ್ಲಿ ವಿವಿಧ 
ಕಾರರಂಗಗಳಲ್ಲಿ ನಿರತರಾಗಿರುವ ಜನರಿಗೆ ಮಾರ್ಗದರ್ಶಕವಾಗು 
ಇವೆ; ನಮ್ಮ ಸಮಾಜದಲ್ಲಿನ ಭೇದಭಾವಗಳನ್ನು ಹೋಗಲಾಡಿಸಿ 
ಸಮಾನತೆಯನ್ನು ಸ್ಥಾಪಿಸಲು ಸಹಾಯಕವಾಗುತ್ತವೆ; ವಿಶ್ವ 
ವಿದ್ಯಾನಿಲಯಕ್ಕೂ ಸಾಮಾನ್ಯ ಜನತೆಗೂ ಮಧ್ಯೆ ಇರುವ ದೊಡ್ಡ 
ಅಂತರವನ್ನು ಪರಿಹರಿಸಲು ನೆರವಾಗುತ್ತವೆ; ಜನರಲ್ಲಿ ಜ್ಞಾನೋ 
ದಯವನ್ನುಂಟುಮಾಡಿ , ದುಃಖಕ್ಕೆ ಮೂಲಕಾರಣವಾದ ಅಸ 
ಮಾನತೆಯನ್ನು ಹೋಗಲಾಡಿಸಿ , ವಿಶಾಲ ಭಾವನೆ ಮೂಡುವಂತೆ 
ಮಾಡುತ್ತವ. 

ಪ್ರಚಾರೋಪನ್ಯಾಸಗಳನ್ನು ಕಿರುಹೊತ್ತಗೆಗಳ ರೂಪದಲ್ಲಿ 
ಪ್ರಕಟಿಸಲಾಗುತ್ತಿದೆ. ಈ ಉಪನ್ಯಾಸಗಳನ್ನು ಕೇಳಲು ಅವಕಾಶ 
ಸಿಕ್ಕದವರು ಈ ಹೊತ್ತಗೆಗಳನ್ನು ಕೊಂಡು, ಓದಿ ತಿಳಿವಳಿಕೆ ಪಡೆ 
ಯಲು ಅವಕಾಶವಿದೆ. ಈ ಮಾಲೆಯ ಪುಸ್ತಕಗಳು ಹೆಚ್ಚು ಜನ 
ಪ್ರಿಯವಾಗಿವೆ. ಪುಸ್ತಕಗಳು ಅಚ್ಚಿನ ಮನೆಯಿಂದ ಹೊರಬಿದ್ದ 
ಕೂಡಲೆ ಜನರು ಆದರದಿಂದ ಕೊಂಡು ಓದುತ್ತಾರೆ. ಈ ಮಾಲೆ 
ಯಲ್ಲಿ ಈಗಾಗಲೆ ಭೌತ ವಿಜ್ಞಾನ, ರಸಾಯನ ವಿಜ್ಞಾನ, ಪ್ರಾಣಿ 
ವಿಜ್ಞಾನ, ವೈದ್ಯವಿಜ್ಞಾನ, ಗಣಿತ ವಿಜ್ಞಾನ, ಸಮಾಜ ವಿಜ್ಞಾನ 
ಅರ್ಥಶಾಸ್ತ್ರ , ತತ್ವಶಾಸ್ತ್ರ , ಸಾಹಿತ್ಯ ಮತ್ತು ಕಲೆ , ಮುಂತಾದ 
ವಿಷಯಗಳನ್ನು ಕುರಿತು ನೂರೆರಡು ಪುಸ್ತಕಗಳು ಪ್ರಕಟವಾಗಿವೆ 
ಎಂಬುದನ್ನು ತಿಳಿಸಲು ನನಗೆ ಬಹಳ ಸಂತೋಷವಾಗುತ್ತದೆ. 
ಈ ಮಾಲೆಯಲ್ಲಿ ಈಗ ಹೊರಬೀಳುತ್ತಿರುವ ಸ್ವಾಮಿ ಸೋಮ 
ನಾಥಾನಂದರ 'ಉಪನಿಷತ್ ಪರಿಚಯ ' ಹೆಚ್ಚು ಜನಪ್ರಿಯ 
ವಾಗಲೆಂದು ನಾನು ಆಶಿಸುತ್ತೇನೆ. 


ನಾರಾಯಣರಾವ್ ಅಪ್ಯೂರಾನ್ ನಿಕ್ಕಂ 

ವೈಸ್- ಛಾನ್ಸಲರ್ 


THE EN INSTITUTE OF WHILD CULTUM 
C , SHRI B . P . WADIA ROAD 

BANGALORE 
- % 0 004 


ವಿಷಯಸೂಚಿ 


1 ಪೀಠಿಕೆ 
2 . ಗುರುಶಿಷ್ಯರು 
3 . ತಮ್ಮ 
4. ಬೋಧನೆಯ ವೈಶಿಷ್ಟ್ಯ 


- ೧ . ಪೀಠಿಕೆ 


ವಿಶ್ವದ ಅತ್ಯಂತ ಪುರಾತನವಾದ ಶಾಸ್ತ್ರವರ್ಗಕ್ಕೆ ಸೇರಿದ 
ನಾಲ್ಕು ವೇದಗಳು ಭಾರತೀಯರ ತತ್ತ್ವಶಾಸ್ತ್ರದಲ್ಲಿ ವಿರಾಟ್ 
ಹಿಮಾಲಯ ಪಂಕ್ತಿಯನ್ನು ಹೋಲುತ್ತವೆ. ಕೆಳಗಡೆ ಗ್ರಾಮಗಳು, 
ದಟ್ಟವಾದ ಕಾಡುಗಳು, ಮೇಲೆ ಮೇಲೆ ಹೋದಂತೆ ತುಷಾರ 
ಹಾರವನ್ನು ಧರಿಸಿ ನಿಂತಿರುವ ಉಪನಿಷತ್ತಿನ ಶಿಖರಗಳು ಗಗನವನ್ನು 
ಚುಂಬಿಸುತ್ತವೆ. ಮಾನವ ಮರ್ತ್ಯಲೋಕದಿಂದ ಅಮೃತತ್ರಕ್ಕೆ 
ಹೋಗಲು ನಿರ್ಮಿಸಿದ ಏಣಿಯಂತಿವೆ ಉಪನಿಷತ್ತುಗಳು, ಕಾಲ , 
ದೇಶ, ಕಾರ್ಯಕಾರಣ ಪ್ರಪಂಚವನ್ನುಲ್ಲಂಘಿಸಿ ಹೋದ ಮಹಾ 
ಮಹಿಮರ ಭಾವನೆ ಘನೀಭೂತವಾಗಿ ಬಿದ್ದಿದೆ ಇಲ್ಲಿ ವಿಚಾರ 
ಎಲ್ಲಿಯವರೆಗೆ ಒಯುವುದೊ ಅಲ್ಲಿಯವರೆಗೆ ಹೋಗಿ, ಅನಂತರ 
ಅದನ್ನು ಮಾರಿ ಹೋದ ಮಹಾಋಷಿಗಳ ಪದಚಿಹ್ನೆಗಳನ್ನು 
ಉಪನಿಷತ್ತಿನಲ್ಲಿ ನೋಡುವೆವು. ಇಲ್ಲಿ ಒಂದು ತತ್ಯವಲ್ಲ ಇರು 
ವುದು , ತತ್ತ್ವಗಳ ಸಮುದಾಯ . ಒಂದು ಸಿದ್ಧಾಂತವಲ್ಲ, ಹಲವು 
ಸಿದ್ಧಾಂತಗಳನ್ನು ಪೋಷಿಸಬಲ್ಲ ಆಗಾರ ಉಪನಿಷತ್ತು . ಇಲ್ಲಿ ಬರು 
ವುದು ಯಾವುದೋ ಒಂದು ವ್ಯಕ್ತಿಯ , ಒಂದು ಕಾಲದ ಭಾವನಾ 
ತರಂಗವಲ್ಲ. ಹಲವು ವ್ಯಕ್ತಿಗಳು ಸುಮಾರು ಹತ್ತು ಹದಿನೈದು 
ಶತಮಾನಗಳವರೆಗೆ ಸತ್ಯಾನ್ವೇಷಣೆಯಲ್ಲಿ ನಿರತರಾಗಿ, ಭಿನ್ನ ಭಿನ್ನ 
ದೃಷ್ಟಿಯಿಂದ ಗೋಚರಿಸಿದ ಏಕಸತ್ಯದ ಹಲವು ಚಿತ್ರಗಳನ್ನು 
ನಾವಿಲ್ಲಿ ನೋಡುವೆವು. ಉಪನಿಷತ್ತಿನಲ್ಲಿ ಬರುವ ವ್ಯಕ್ತಿಗಳು ಗೌರೀ 
ಶಂಕರ ಶಿಖರದಂತೆ ಮೇರುಪಾಯರು. ಅವರಿಂದ ಬಂದ ವಾಣಿ 
ಜಗದ ಅಘಮೋಚನೆಗೆ ಹರಿಯುತ್ತಿರುವ ಪಾವನ...ಮಂದಾಕಿನಿ 
ಈ ಪ್ರಾಚೀನತಮ ಶಾಸ್ತ್ರದ ಒಂದು ವಿಹಂಗಮ ಪರಿಚಯವನ್ನು 
ನೀಡಲು ಮಾಡಿದ ಪ್ರಯತ್ನ ಈ ಲೇಖನ. 

ಋಗೇದ, ಯಜುರ್ವೇದ, ಸಾಮವೇದ, ಅಥಣವೇದ 
ಎಂಬ ನಾಲ್ಕು ವೇದಗಳನ್ನು ಮೂರು ಭಾಗ ಮಾಡಬಹುದು. 
ಅವೇ ಮಂತ್ರ ಬ್ರಾಹ್ಮಣ ಉಪನಿಷತ್ತು , ಮಂತ್ರ ಭಾಗದಲ್ಲಿ ಇಂದ್ರ 


ಉಪನಿಷತ್ ಪರಿಚಯ 


ಅಗ್ನಿ ವರುಣ ಮರುತ್ ಮುಂತಾದ ದೇವತೆಗಳನ್ನು ಹೊಗಳುವರು. 
ಪ್ರಕೃತಿಯ ಶಕ್ತಿ ಮತ್ತು ಸೌಂದರ್ಯಗಳ ಹಿಂದೆ ಒಂದು ದೇವತ್ವ 
ವನ್ನು ನೋಡಿದಾಗ, ಅದರ ಅನುಭವದಿಂದ ಆಕರ್ಷಿತರಾದಾಗ 
ಇವನ್ನು ಬರೆದರು . ಆರರನ್ನು ಮೊದಲು ಅತೀಂದ್ರಿಯದ 
ಅನುಭವದ ಕಡೆಗೆ ಸೆಳೆದದ್ದು ಉಷಸ್ , ಸೂರ, ಚಂದ್ರ , ವಾಯು, 
ನೀರು, ನಕ್ಷತ್ರ , ಮಿಂಚು, ಮಳೆ ಮುಂತಾದುವು. ಇವುಗಳನ್ನು ಕೇವಲ 
ಜಡಶಕ್ತಿಯ ಆವಿರ್ಭಾವವೆಂದು ನೋಡದೆ, ಇದೊಂದು 
ಅತೀಂದ್ರಿಯ ಶಕ್ತಿಯಸೂಲ ಆವಿರ್ಭಾವವೆಂದು ಪರಿಗಣಿಸಿದರು . 
ಇವುಗಳನ್ನು ಯಾಗ ಯಜ್ಞಾದಿಗಳನ್ನು ಮಾಡುವ ಸಮಯದಲ್ಲಿ 
ಹೇಳುತ್ತಿದ್ದರು. 
. ಎರಡನೆಯದೆ - ಬ್ರಾಹ್ಮಣ, ಯಾಗ ಯಜ್ಞಾದಿಗಳನ್ನು 
ಮಾಡುವ ವಿಧಾನ , ಅದರಲ್ಲಿ ಯಾವ ಯಾವ ವಸ್ತುಗಳನ್ನು ಉಪ 
ಯೋಗಿಸಬೇಕು, ಎಷ್ಟು ಜನ ಪುರೋಹಿತರು ಇರಬೇಕು, ಯಜ್ಞ 
ಸಮಯದಲ್ಲಿ ಅವರ ಕೆಲಸಗಳು , ಅವರಿಗೆ ಕೊಡುವ ಸಂಭಾವನೆ, 
ಇತ್ಯಾದಿಗಳನ್ನು ಅದು ಒಳಗೊಂಡಿರುವುದು . ವಿರಹಾರಾಧನೆ , 
ದೇವಸ್ಥಾನ ಮುಂತಾದವು ಆಗ ಇರಲಿಲ್ಲ. ಇವುಗಳೆಲ್ಲ ಅನಂತರ 
ಬಂದವು. ಮಾನವ ತನ್ನ ಇಹ ಮತ್ತು ಪರಲೋಕದ ಅಭೀಷ್ಟೆ 
ಯನ್ನು ನೆರವೇರಿಸಿಕೊಳ್ಳುವುದಕ್ಕಾಗಿ ಯಾಗ ಯಜ್ಞಾದಿಗಳನ್ನು 
ಮಾಡುತ್ತಿದ್ದನು. 

ಜ 2 
ಮೂರನೆಯದು ಉಪನಿಷತ್ ಅಥವಾ ವೇದಾಂತ, ಹಲವು 
ಉಪನಿಷತ್ತುಗಳು ಇದ್ದರೂ ಮುಖ್ಯವಾಗಿರುವುವು ಹತ್ತು . ಅವೇ 
ಈಶ, ಕೇನ, ಕಠ, ಮುಂಡಕ , ಮಾಂಡೂಕ್ಯ, ಪ್ರಶ್ನೆ , ತೈತ್ತರೀಯ , 
ಐತರೇಯ , ಛಾಂದೋಗ್ಯ ಮತ್ತು ಬೃಹದಾರಣ್ಯಕ. ಇದು ಕೇವಲ 
ತತ್ಯ ಭಾಗವನ್ನೊಳಗೊಂಡಿರುವುದು. ಇದರ ಉದ್ದೇಶ ಚರಾಚರ 
ವಸ್ತುವಿನ ಹಿಂದೆ ಇರುವ ಮೂಲ ಚೈತನ್ಯವನ್ನು ಸಾಕ್ಷಾತ್ಕರಿಸಿ 
ಕೊಳ್ಳುವುದಾಗಿತ್ತು . ಕಾವ್ಯ ಎಷ್ಟೇ ಸುಂದರವಾಗಿರಲಿ ನಿರ್ದಾಕ್ಷಿಣ್ಯ 
ವಾಗಿ ವಿಚಾರಕ್ಕೆ ಬಲಿಕೊಟ್ಟರು. ಬಾಹ್ಯ ಆಚಾರಗಳು ಯಾಗ 
ಯಜ್ಞಗಳು ಇವುಗಳನ್ನು ಮಾಡುವುದರಿಂದ ಇಹಪರ ಲೋಕ 
ಗಳಲ್ಲಿ ನಮಗೆಶ್ರೇಯಸ್ಸು ದೊರೆತರೂ ಪರಮಸತ್ಯಕ್ಕೆ ನಮ್ಮನ್ನು 
ಕರೆದುಕೊಂಡು ಹೋಗುವುದೇ ಎಂಬ ದೃಷ್ಟಿಯಿಂದ ನೋಡ 


ಪೀಠಿಕೆ 


ತೊಡಗಿದರು . ನನ್ನ ಜೀವ, ಜಗತ್ತು 


ಇರುವ ಸಂ 


ತೊಡಗಿದರು . ನಮಗೆ ಉಪನಿಷತ್ತಿನಲ್ಲಿ ಬರುವುದು ತಾತ್ವಿಕ 
ವಿಷಯಗಳು . ಬ್ರಹ್ಮ , ಜೀವ, ಜಗತ್ತು , ಬ್ರಹ್ಮನಿಗೂ ಜೀವಕ್ಕೂ , 
ಬ್ರಹ್ಮನಿಗೂ ಜಗತ್ತಿಗೂ , ಜಗತ್ತಿಗೂ ಜೀವಕ್ಕೂ ಇರುವ ಸಂಬಂಧ 
ಗಳನ್ನು ವಿವರಿಸಿರುವರು . ಇವುಗಳಲ್ಲಿ ಮಂತ್ರವನ್ನು ಕವಿಯ ಕೆಲಸ 
ವೆನ್ನಬಹುದು, ಬ್ರಾಹ್ಮಣ ಪುರೋಹಿತನ ಕೆಲಸ, ಉಪನಿಷತ್ತು 
ತಾಕನ ಕೆಲಸ. ಈ ಮೂರು ಅಂತಸ್ತಿನ ವಿಚಾರಸರಣಿಯನ್ನು 
ನಾವು ವೇದಗಳಲ್ಲಿ ನೋಡುವವು. 
* ಉಪನಿಷತ್ತು ಪ್ರಸ್ಥಾನತ್ರಯಗಳಲ್ಲಿ ಬಹು ಮುಖ್ಯವಾದ 
ಅಂಗವಾಗಿದೆ. ಹಿಂದೂಗಳ ತತ್ವ ಸಿದ್ಧಾಂತಕ್ಕೆಲ್ಲಾ ವಜತಳಹದಿ 
ಯಂತಿರುವುದು ಉಪನಿಷತ್ತು , ಬ್ರಹ್ಮಸೂತ್ರ ಮತ್ತು ಭಗವದ್ಗೀತಾ. 
ಇವುಗಳಲ್ಲಿ ಬ್ರಹ್ಮಸೂತ್ರ ಮತ್ತು ಭಗವದ್ಗೀತೆಗಳಿಗೆ ಆಧಾರವೇ 
ಉಪನಿಷತ್ತು ಎನ್ನಬಹುದು. ಬ್ರಹ್ಮಸೂತ್ರದಲ್ಲಿ ಉಪನಿಷತ್ತಿನಲ್ಲಿ 
ಹೇಳದ ಹೊಸ ವಿಷಯವೇನೂ ಇಲ್ಲ. ಉಪನಿಷತ್ತಿನ ನುಡಿಗಳನ್ನು 
ಬಿಡಿಸಿ ಅದರಿಂದ ಒಂದು ಹಾರವನ್ನು ಮಾಡಿದಂತೆ ಇದೆ ಬ್ರಹ್ಮ 
ಸೂತ್ರ, ಬ್ರಹ್ಮಸೂತ್ರದಲ್ಲಿ ಬರುವ ಸೂತ್ರಗಳೆಲ್ಲಾ ಉಪನಿಷತ್ತಿನ 
ಹೂದೋಟದಿಂದ ಕೊಯು ತಂದವು. ಅದನ್ನು ಜೋಡಿಸು 
ವುದರಲ್ಲಿ ಒಂದು ವೈಶಿಷ್ಟ್ಯ ಇದೆಯೇ ಹೊರತು ಮೂಲ ವಿಷಯ 
ಗಳಲ್ಲಿ ಯಾವ ಒಂದು ಹೊಸದೂ ಇಲ್ಲ. ಆದಕಾರಣ ಬ್ರಹ್ಮ 
ಸೂತ್ರವನ್ನು ಉಪನಿಷತ್ತಿನ ಉಪಜೀವಿ ಎಂದು ಕರೆಯಬಹುದು. 

ಭಗವದ್ಗೀತೆಯಲ್ಲಿ ಬರುವ ವಿಷಯಗಳನ್ನು ಶ್ರೀ ಕೃಷ್ಣ 
ಉಪನಿಷತ್ತಿನಿಂದಲೇ ತೆಗೆದುಕೊಂಡು ಸುಲಭವಾದ ರೀತಿಯಲ್ಲಿ 
ಜನಸಾಮಾನ್ಯರಿಗೆ ಅರ್ಥವಾಗುವ ರೀತಿಯಲ್ಲಿ ಹೇಳಿರುವನು . 
ಭಗವದ್ಗೀತೆಯ ಧ್ಯಾನಶ್ಲೋಕದಲ್ಲಿ, ಉಪನಿಷತ್ತೆಂಬ ಗೋವನ್ನು 
ಕರೆದು , ಬಂದ ಹಾಲೇ ಭಗವದ್ಗೀತೆ ಎಂದೂ ಅದನ್ನು ಕರೆದ 
ಗೊಲ್ಲನೇ ಶ್ರೀ ಕೃಷ್ಣ ಎಂದೂ ಹೇಳುವುದರಿಂದ ಉಪನಿಷತ್ತೇ 
ಭಗವದ್ಗೀತೆಗೆ ಆಶ್ರಯ ಎಂದು ಹೇಳಬೇಕಾಗುವುದು. ಭಾರತೀಯ 
ತತ್ಯಕ್ಕೆ ಪ್ರಸ್ಥಾನತ್ರಯಗಳು ತಳಹದಿ ಎಂದು ಒಪ್ಪಿಕೊಂಡರೂ 
ಬ್ರಹ್ಮಸೂತ್ರಭಗವದ್ಗೀತೆ ಇವೆರಡೂ ನಿಂತಿರುವುದು ಉಪನಿಷತ್ತಿನ 
ಆಧಾರಸ್ತಂಭದ ಮೇಲೆ, ಇಡೀ ಭಾರತೀಯರ ತಾತ್ವಿಕ ಪ್ರಣಾಳಿಕೆ 
ಗಳಿಗೆಲ್ಲಾ ಉಪನಿಷತ್ತೇ ಉಗಮಸ್ಥಾನ. 


ಉಪನಿಷತಕ ಪರಿಚಯ 


ಉಪನಿಷತ್ತನ್ನು ಓದುವಾಗ ಮೊದಲು ನಮ್ಮನ್ನು ಆ 
ಸುವ ಒಂದು ಭಾವನೆಯೇ ಅದರಲ್ಲಿ ಬರುವ ಸತ್ಯನಿಷ್ಠೆ . ಸತ್ಯವ 
ಅರಿಯುವುದಕ್ಕಾಗಿ ಅವರು ಏನನ್ನಾದರೂ ಬಲಿಕೊಡಲು 
ರಾಗಿದ್ದರು . ಶಾಸ್ತ್ರವೇ ಅವರಿಗೆ ಪರಮಪ್ರಮಾಣವಲ್ಲ. ಅನಂ 
ಬಂದ ಆಚಾರರು ತಮ್ಮ ತಮ್ಮ ಸಿದ್ದಾಂತವನ್ನು ಪ್ರತಿಪಾದಿ 
ವಾಗ ಒಂದು ಉಪನಿಷತ್ತಿನ ನುಡಿಯನ್ನು ನುಡಿಯಿತೆಂದರೆ ಅತಿ 
ಬದಲು ಯಾರೂ ಮಾತಾಡುವಂತಿರಲಿಲ್ಲ. ನಮ್ಮ ವಿಚಾರ 
ಸ್ವಚ್ಛವಾಗುತ್ತಿತ್ತು ಆ ನುಡಿಯ ಎದುರಿಗೆ ಬೇಕಾದರೆ ನಾವು 
ನುಡಿಯನ್ನು ತೆಗೆದುಕೊಂಡು ಅದನ್ನು ಹೇಗೋ ಹಿಗ್ಗಲಿಸಿ ನವ 
ಅರ್ಥ ಅದರಲ್ಲಿ ಬರುವಂತೆ ಮಾಡಿದರೂ ಅದನ್ನು ತ್ಯ 
ಹೋಗುವ ಎದೆಗಾರಿಕೆ ಯಾವ ಆಚಾರರಿಗೂ ಇರಲಿಲ್ಲ . ಆರ 
ನಾವು ಉಪನಿಷತ್ತನ್ನು ತೆಗೆದುಕೊಂಡರೆ ಅಲ್ಲಿ ಯಾವ ವ್ಯಕ್ತಿ 
ಅಂಧ ಅನುಕರಣೆಯನ್ನೂ ನೋಡುವುದಿಲ್ಲ. ಧೀರ ಯಾತ್ರಿಕ 
ಉಪನಿಷತ್ತಿನ ಋಷಿಗಳು ಸತ್ಯದ ಪಥದಲ್ಲಿ ಸತ್ಯ ಎಲ್ಲಿಗೆ ಒಯ 
* ಅಲ್ಲಿಗೆ ಹೋಗಲು ಸಿದ್ದರಿದ್ದರು. ಏನು ಬಲಿ ಕೇಳಿದರೆ ಅದರ 
ಕೊಡಲು ಸಿದ್ದರಿದ್ದರು. ಇಂತಹ ಒಂದು ವಾತಾವರಣದಲ್ಲಿ ನಾ 
ಚಲಿಸುತ್ತಿರುವೆವು. ಉಪನಿಷತ್ತನ್ನು ಅಧ್ಯಯನ ಮಾಡುವ 
ಯಾವ ಉಪನಿಷತ್ತನ್ನು ಒಳಗೊಂಡಿದೆಯೋ ಆ ವೇದವನ 
ಗೌಣವಾಗಿ ಪರಿಗಣಿಸುವಂತಹ ಧೈರ್ಯ ಇವರಿಗಿತ್ತು . ಶಾ 
ಎಷ್ಟೇ ಪವಿತ್ರವಾಗಿರಲಿ, ಎಷ್ಟೇ ಗಹನ ವಿಷಯಗಳನ್ನು 
ಗೊಂಡಿರಲಿ , ಅದಿರುವುದು ನಾವು ಅದನ್ನು ಮಾರಿಹೋಗುವ 
ಕ್ಯಾಗಿ, ಅದೊಂದು ಕೈಮರದಂತೆ . ಇಂತಹ ಊರಿಗೆ ಹೋಗಲಿ 
ಇದು ದಾರಿ, ಇಷ್ಟು ಮೈಲಿಗಳು ಇವೆ ಎಂದು ಅದು ಹೇಳಬಹುದ 
ಆದರೆ ನಾವು ಕೈಮರದ ಸಮೀಪದಲ್ಲೇ ಇದ್ದರೆ ಗುರಿಯನ 
ಮುಟ್ಟಲು ಸಾಧ್ಯವಿಲ್ಲ. ಶಾಸ್ತ್ರದ ಮಿತಿಯನ್ನು ಋಷಿಗಳು ಎಲ್ಲಿ 
ಗಿಂತ ಚೆನ್ನಾಗಿ ಅರಿತಿದ್ದರು. ಮುಂಡಕ ಉಪನಿಷತ್ತಿನಲ್ಲಿ ಮಕ 
ಗೃಹಸ್ಥನಾದ ಶೌನಕನು ಅಂಗೀರಸ್ಸನನ್ನು ವಿಧಿಪ್ರಕಾರ ಸಮಿಾತಿ 
“ ಹೇ ಭಗವನ್ , ಯಾವುದನ್ನು ತಿಳಿದುಕೊಂಡರೆ ಇದೆಲ್ಲವನು 
ತಿಳಿದಂತೆ ಆಗುವುದು ? ” ಎಂದು ಪ್ರಶ್ನಿಸುತ್ತಾನೆ. ಅಂಗೀರಸ 
ಶೌನಕನಿಗೆ ಹೀಗೆ ಹೇಳುತ್ತಾನೆ: “ ಎರಡು ವಿದ್ಯೆಗಳನ್ನು ತಿಳಿ 


ಪೀಠಿಕೆ 


ಉಳ್ಳಬೇಕು. ಹೀಗೆ ಬ್ರಹ್ಮಜ್ಞಾನಿಗಳು ಹೇಳುತ್ತಾರೆ. ಅವು ಪರಾ 
ದೈ ಮತ್ತು ಅಪರವಿದ್ಯೆ . ಅವುಗಳಲ್ಲಿ ಅಪರವಿದ್ಯೆ ಯಾವುದೆಂದರೆ , 
ಎಲ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಶಿಕ್ಷಾ 
ವ್ಯಾಕರಣ, ನಿರುಕ್ತ ಛಂದಸ್ಸು ಮತ್ತು ಜ್ಯೋತಿಷ. ಈಗ ಪರಾ 
ದೈ - ಯಾವುದರಿಂದ ಅಕ್ಷರವು ಹೊಂದಲ್ಪಡುವುದೋ ಅದು 
ರಾವಿದ್ಯೆ ”. 

ವಿಶ್ವದ ತತ್ಯದಲ್ಲಿ ಶ್ರೇಷ್ಟತಮ ಭಾವನೆಗಳನ್ನು ಯಾವ 
ನಿಹಾಮಹಿಮರು ಪ್ರಥಮಬಾರಿ ಜಗತ್ತಿಗೆ ಕೊಟ್ಟರೆ ಅವರಲ್ಲಿ 
“ ಸರಿನ ಆಸೆ , ಕೀರ್ತಿಯ ಆಸೆ ಲವಲೇಶವೂ ಇಲ್ಲದಿರುವುದನ್ನು 
ಅವು ನೋಡುತ್ತೇವೆ. ತಮ್ಮ ನಾವಾವಶೇಷ ಮಾಡಿ 
ಂಡು ತಮ್ಮ ವೊಂದು ಮಾನವಕೋಟಿಗೆ ಉಳಿದರೆ ಸಾಕೆಂದು 
ಕಾರವಿಲ್ಲದ ಧ್ವನಿಯಂತೆ ಅವರಿರುವರು .ಉಪನಿಷತ್ತಿನಲ್ಲಿ ಹಲವರ 
ಹೆಸರುಗಳು ಬರುತ್ತವೆ. ಅವುಗಳಲ್ಲಿ ಕೆಲವು ಪೌರಾಣಿಕ, ಮತ್ತೆ 
ಅವು ಆ ಕಾಲದಲ್ಲಿ ರೂಢಿ ಇದ್ದವರದು. ಆದರೆ ಎಲ್ಲಿಯ 
ಉಪನಿಷತ್ತನ್ನು ರಚಿಸಿದ ಕರ್ತೃವಿನ ಹೆಸರು ನಮಗೆ ದೊರಕುವುದು 
ಪರೂಪ. ಅವರು ಬಯಸಿದ್ದು ಮಾನವನ ಕಲ್ಯಾಣವನ್ನು , 
ಮ್ಮ ಹೆಸರಿನ ಅಮರತ್ವವನ್ನಲ್ಲ. ತಮ್ಮ ಅಹಂಕಾರವನ್ನು ಅವರು 
ಷ್ಟು ಅಳಿಸಿಕೊಂಡಿದ್ದರು, ಆ ಪರಬ್ರಹ್ಮನಲ್ಲಿ ಐಕ್ಯರಾಗಿದ್ದರು 
ಂಬುದಕ್ಕೆ ಇದೇ ಸಾಕ್ಷಿ . ಮಾನವ ಯಾವುದೋ ಒಂದು ಕ್ಷುದ್ರ 
ವ್ಯವನ್ನು ಬರೆದರೂ ಅದರ ಮೇಲೆ ದಪ್ಪ ಅಕ್ಷರಗಳಲ್ಲಿ ತನ್ನ 
ಸರನ್ನು ಮುದ್ರಿಸುವನು . ಆ ಗ್ರಂಥದಲ್ಲಿ ಬರುವ ಭಾವನೆಗಳನ್ನು 
ಲವು ಕಡೆಗಳಿಂದ ಸಂಗ್ರಹಿಸಿದ್ದರೂ ಅದರಲ್ಲಿ ಬರುವ ಭಾವನೆ 
ಳು , ಅಭಿಪ್ರಾಯಗಳಿಗೆಲ್ಲ ತಾನೇ ಸ್ವಂತ ಜವಾಬ್ದಾರನೆಂದು 
ಮೈ ಪಡೆದುಕೊಳ್ಳಲೆತ್ನಿಸುವನು. ಇಂತಹ ಅಲ್ಪ ಮಾನವ 
ಂದಿಗೆ ಭೂಮ ವಿದ್ಯೆಯನ್ನೇ ಜಗತ್ತಿಗೆ ನೀಡಿದ್ದರೂ ತಮ್ಮನ್ನು 
ಎರೆಮಾಡಿಕೊಂಡಿರುವವರನ್ನು ಹೋಲಿಸುವುದೂ ಅಕ್ಷಮ್ಮ 
ಾಗುವುದು , 
1 ಉಪನಿಷತ್ತನ್ನು ಬರೆದ ಋಷಿಗಳನ್ನು ಮಂತ್ರದ್ರಷ್ಟರು 
ನ್ನುತ್ತಾರೆ. ಅಲ್ಲಿ ಬರುವ ಭಾವನೆಗಳನ್ನು ಅವರು ಹೊಸದಾಗಿ 
ಷ್ಟಿಸಿದವರಲ್ಲ. ಪರಮಾರ್ಥಸತ್ಯ ವಿಶ್ವದಲ್ಲಿ ಸದಾ ಅನುರಣಿತ 


ಉಪನಿಷತ ಪರಿಚಯ 


ವಾಗುತ್ತಿದೆ. ಸಣ್ಣದರಲ್ಲಿ ದೊಡ್ಡದರಲ್ಲಿ,ಜಡದಲ್ಲಿ ಚೇತನದ 
ಪಾಪಿಯಲ್ಲಿ ಪುಣ್ಯವಂತನಲ್ಲಿ ಅದು ಸದಾಕಾಲದಲ್ಲಿಯೂ ಸ್ಪಂ 
ಸುತ್ತಿರುತ್ತದೆ. ಯಾರು ಬಹಿರ್ಮುಖವಾಗಿರುವ ಮನಸ್ಸನ 
ನಿಗ್ರಹಿಸಿ ಅಂತರ್ಮುಖ ಮಾಡುವರೋ , ಅವರಿಗೆ ಅದು ವೇದ 
ಆ ಪರಮಾರ್ಥಸತ್ಯವನ್ನು ನೋಡಿದವರು , ಅನುಭವಿಸಿದವರ 
ಉಪನಿಷತ್ತಿನ ಋಷಿಗಳು . ಆ ಅನುಭವಕ್ಕೆ ಒಂದು ಶಬ್ದದ ಆಕಾ 
ವನ್ನು ತೊಡಿಸಿ ಉಪನಿಷತ್ತಿನಲ್ಲಿ ಇಟ್ಟಿರುವರು . ಅದು ಅವರಿ 
ಮಾತ್ರ ಮಾಸಲಾದ ಅನುಭವವೂ ಅಲ್ಲ. ಯಾವ ದೇಶದಲ್ಲಿ 
ಇರಲಿ , ಯಾವ ಕಾಲಕ್ಕೆ ಸೇರಿರಲಿ , ಯಾವ ಧರ್ಮಕ್ಕೆ ಸೇರಿರ 
ಸಾಧಕನು ಸಾಧನಚತುಷ್ಟವಾದ ಗರಡಿಯಲ್ಲಿ ಪಳಗಿ ಮುಂಠ 
ವರಿದರೆ ಅವನಿಗೆ ಆ ಅನುಭವ ದೊರಕುವುದರಲ್ಲಿ ಸಂದೇಹವಿ 
ಉಪನಿಷತ್ತಿನಲ್ಲಿ ಬರುವ ಸತ್ಯ ಅನಾದಿ . ಅದನ್ನು ಸಾಕ್ಷಾತ್ತಾ 
ಮಾಡಿಕೊಂಡವರು ಯಾವುದೋ ಒಂದು ಕಾಲದಲ್ಲಿ ಹು 
ಸತ್ತಿದ್ದರೂ ಸತ್ಯ ಅವರು ಅದನ್ನು ತಿಳಿದುಕೊಳ್ಳುವುದಕ್ಕೆ ಮುಂ 
ಇತ್ತು . ಇದನ್ನು ತಿಳಿದುಕೊಳ್ಳುವವರು ಯಾರೂ ಇಲ್ಲ 
ಅದು ಇಲ್ಲದೆ ಇರಲಿಲ್ಲ. ಸತ್ಯದ ಸನಾತನತ್ವವನ 
ಹೊರತು ವ್ಯಕ್ತಿಯ ಪ್ರತಿಷ್ಟೆಯ ಕಡೆ ಗಮನವನ್ನೇ ಕೊರ 
ವುದಿಲ್ಲ. 

ಉಪನಿಷತ್ತಿನಲ್ಲಿ ಬರುವ ಮತ್ತೊಂದು ವೈಶಿಷ್ಟ್ಯವೇ ಸ್ತ್ರೀ 
ಯರಿಗೆ ಅಲ್ಲಿರುವ ಒಂದು ಗೌರವಸ್ಥಾನ. ಅನಂತರ ಬಂದ ಶಾ 
ಗಳು ಸ್ತ್ರೀಯರನ್ನು ಎಷ್ಟು ಹೇಳಿದರೂ ನಿಕೃಷ್ಟ ದೃಷ್ಟಿಯಿಂ 
ನೋಡಿದರೂ ಉಪನಿಷತ್ತಿನಲ್ಲಿ ಅವರಿಗೆ ಗಣ್ಯಸ್ಥಾನವಿದೆ. ಪುರು 
ನಂತೆ ಈಕೆ ಬ್ರಹ್ಮವಾದಿನಿಯಾಗಿದ್ದಳು. ವೇದಗಳಲ್ಲಿ ಬರು 
ಹಲವು ಸೂಕ್ತಗಳಲ್ಲಿ ಕೆಲವನ್ನು ಸ್ತ್ರೀಯರೇ ರಚಿಸಿದ್ದರೆಂರ 
ನಮಗೆ ಆಶ್ಚರ್ಯವಾಗುವುದು . ಲೋಪಾಮುದ್ರಾ, ವಿಶ್ಯಾವರ 
ಸಿಕತಾ, ನಿವಾವರಿ , ಘೋಶಾ ಮುಂತಾದುವೆ ಆ ಹೆಸರುಗಳ 
ತಾತ್ವಿಕ ಪ್ರಪಂಚದಲ್ಲಿ ಮನುಷ್ಯನಿಗೆ ಸರಿಸಮನಾಗಿ ಏರುತ್ತಿದ್ದ 
ಇಂತಹ ಒಂದೆರಡು ಪ್ರಸಂಗಗಳನ್ನು ಬೃಹದಾರಣ್ಯಕ ಉಪನಿಷ 
ನಲ್ಲಿ ನೋಡುತ್ತೇವೆ: 

ಯಾಜ್ಞವಲ್ಕನಿಗೆ ಇಬ್ಬರು ಹೆಂಡತಿಯರು ಇದ್ದರು. ಒಂ 


ದ 


ಪೀಠಿಕೆ 


ದಿನ ಯಾಜ್ಞವಲ್ಯನು ಮೈತ್ರೇಯಿಗೆ ಹೀಗೆ ಹೇಳುವನು : 
- ಯಾಜ ವಲ : “ ಎಲೆ ಮೈತ್ರೇಯಿ, ನಾನು ಈ ಗಾರ್ಹಪತ್ಯ 
ಆಶ್ರಮವನ್ನು ಬಿಡುತ್ತೇನೆ. ಸರಿ , ನಿನಗೂ ಈ ಕಾತ್ಯಾಯಿನಿಗೂ 
ಇರುವ ಸಂಬಂಧವನ್ನು ಅಂತ್ಯಗೊಳಿಸುತ್ತೇನೆ”. 

ಮೈತ್ರೇಯಿ : “ ಹೇ ಭಗವನ್ , ಧನಪರಿಪೂರ್ಣವಾದ ಈ 
ಪೃಥ್ವಿಯಲ್ಲಿ ನನಗಿದ್ದರೆ ನಾನು ಅದರ ಮೂಲಕ ಅಮೃತಳಾಗು 


ಯಾಜ್ಞವಲ್ಕ : “ ಇಲ್ಲ, ಉಪಕರಣಗಳುಳ್ಳವರ ಜೀವಿತವು 
ಹೇಗಿರುವುದೋ ಹಾಗೆಯೇ ನಿನ್ನ ಜೀವಿತವೂ ಆಗುವುದು. ಆದರೆ 
ಧನದ ಮೂಲಕ ಅಮೃತತ್ವದ ಆಶೆಯಿಲ್ಲ”. 

ಮೈತ್ರೇಯಿ : “ ಯಾವುದರಿಂದ ನಾನು ಅಮೃತಳಾಗುವು 
ದಿಲ್ಲವೋ ಅದರಿಂದ ಏನು ಮಾಡಲಿ ? ಹೇ ಭಗವನ್ , ನೀವು 
ಯಾವುದನ್ನು ಅರಿತುಕೊಂಡಿರುವಿರೋ ಅದನ್ನೇ ನನಗೆ ಹೇಳಿ”. 
- ಯಾಜ್ಞವಲ್ಕ : “ ಎಲೈ ಮೈತ್ರೇಯಿ , ( ಹಿಂದೆಯೂ ಕೂಡ) 
ನೀನು ನನಗೆ ಪ್ರಿಯಳಾಗಿದ್ದೆ . ಈಗ ಪಿಯವನ್ನು ಹೇಳುತ್ತಿದ್ದೀಯೆ. 
ಬಾ ಕುಳಿತುಕೊ , ನಿನಗೆ ವ್ಯಾಖ್ಯಾನ ಮಾಡುತ್ತೇನೆ. ನಾನು 
ವ್ಯಾಖ್ಯಾನ ಮಾಡುವಾಗ ಏಕಾಗ್ರವಾಗಿ ಅದನ್ನು ಧ್ಯಾನಿಸು. ” 

ಅದೇ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಜನಕನ ಆಸ್ಥಾನದಲ್ಲಿ 
ಮತ್ತೊಂದು ದೃಶ್ಯವು ನಮಗೆ ಬರುವುದು . ಜನಕನು ಬಹು 
ದಕ್ಷಿಣವೆಂಬ ಯಜ್ಞವನ್ನು ಮಾಡಿದನು. ಅಲ್ಲಿ ಕುರು ಪಾಂಚಾಲ 
ದೇಶದ ಬ್ರಾಹ್ಮಣರು ಬಂದಿದ್ದರು. ಈ ಬ್ರಾಹ್ಮಣರಲ್ಲಿ ಹೆಚ್ಚು 
ಜ್ಞಾನಿ ಯಾವನು ಎಂದು ಜನಕನಿಗೆ ಜಿಜ್ಞಾಸೆಯುಂಟಾಯಿತು 
ಅವನು ಒಂದು ಸಾವಿರ ಗೋವುಗಳನ್ನು ದೊಡ್ಡಿಯಲ್ಲಿ ಕಟ್ಟಿ 
ಹಾಕಿದನು . ಪ್ರತಿಯೊಂದು ಗೋವಿನ ಕೊಂಬುಗಳಿಗೂ ಹತ್ತು 
ಚಿನ್ನದ ಪಾದಗಳನ್ನು ಕಟ್ಟಿಸಿದನು . ಪಂಡಿತರನ್ನು ಕುರಿತು ಜನಕನು 
ಹೇಳಿದನು : “ಪೂಜ್ಯರಾದ ಬ್ರಾಹ್ಮಣರೆ, ನಿಮ್ಮಲ್ಲಿ,ಬ್ರಷ್ಟನಾದ 
ವನು ಗೋವುಗಳನ್ನು ಹೊಡೆದುಕೊಂಡು ಹೋಗಲಿ . ” ಬ್ರಾಹ್ಮಣರು 
ಎದೆ ಮಾಡಲು ಸಮರ್ಥರಾಗಲಿಲ್ಲ. ಆಗ ಯಾಜ್ಞವಲ್ಕನು ತನ್ನ 
ಶಿಷ್ಯನಿಗೆ ಈ ಗೋವುಗಳನ್ನೆಲ್ಲಾ ಹೊಡೆದುಕೊಂಡು ಹೋಗು 
ಎನ್ನುವನು . ಬ್ರಾಹ್ಮಣರು ತಮ್ಮಲ್ಲಿ ಬ್ರಹ್ಮಷ್ಟನೆಂದು ಹೇಗೆತಾನೆ 


ಉಪನಿಷತ್ ಪರಿಚಯ 


ಅವನು ಹೇಳಿಕೊಂಡಾನು ಎಂದು ಕೋಪಗೊಂಡರು . ಅವರಲ್ಲಿ 
ಒಬ್ಬರಾದ ಮೇಲೆ ಒಬ್ಬರು ಜಟಿಲವಾದ ಪ್ರಶ್ನೆಗಳನ್ನು ಯಾಜ್ಞ 
ವನಿಗೆ ಹಾಕತೊಡಗಿದರು . ಅವರೆಲ್ಲ ಸೋತಮೇಲೆ ಗಾರ್ಗಿ 
ವಾಚಕವಿ ಎಂಬ ಬ್ರಹ್ಮವಾದಿನಿ ಎದ್ದಳು. ಗಾರ್ಗಿ: ಯಾಜ್ಞ 
ವಲ್ಲ , ನಿನಗೆ ಎರಡು ಪ್ರಶ್ನೆಗಳನ್ನು ಹಾಕುತ್ತೇನೆ. ಹೇಗೆ ಒಬ್ಬ 
ಕಾಶೀ ದೇಶೀಯನು ಅಥವಾ ವೀರವಂಶೀಯನಾದ ವಿದೇಹರಾಜನು 
ಹೆದೆ ಏರಿಸದ ಬಿಲ್ಲಿಗೆ ಹೆದೆ ಏರಿಸಿ, ಶತ್ರುಗಳಿಗೆ ಅತಿ ವ್ಯಥೆ 
ಯನ್ನುಂಟುಮಾಡುವ ಎರಡು ಶರಗಳನ್ನು ಹಿಡಿದುಕೊಂಡು 
ಸಮಿಾಪಿಸುವನೋ ಹಾಗೆಯೇ ನಾನು ಎರಡು ಪ್ರಶ್ನೆಗಳೊಡನೆ 
ನಿನ್ನನ್ನು ಸಮೀಪಿಸುತ್ತೇನೆ. ನನ್ನ ಎರಡು ಪ್ರಶ್ನೆಗಳಿಗೆ ಉತ್ತರವನ್ನು 
ಕೊಡು”. ಅನಂತರ ಅವರಿಬ್ಬರ ಸಂಭಾಷಣೆಯಲ್ಲಿ ಅತಿ ಉನ್ನತ 
ಮಟ್ಟದ ತತ್ಯ ವ್ಯಕ್ತವಾಗುವುದನ್ನು ನೋಡುತ್ತೇವೆ. ಯಾಜ್ಞ 
ವಲ್ಯನಂತಹ ಪ್ರಚಂಡ ಧೀಮಂತನನ್ನು ಎದುರಿಸಬಲ್ಲ ಬ್ರಹ್ಮ 
ವಾದಿನಿಯರು ಇದ್ದರು ಆ ಕಾಲದಲ್ಲಿ. 


2 . ಗುರುಶಿಷ್ಯರು 

ಉಪನಿಷತ್ತಿನಲ್ಲಿ ಜ್ಞಾನವನ್ನು ತಿಳಿಯಪಡಿಸುವುದಕ್ಕೆ ಪ್ರಶ್ನೆ 
ತರ ವಿಧಾನವನ್ನು ಅನುಸರಿಸುವರು . ಹಿಂದಿನಿಂದಲೂ ತಮ್ಮ 
ವನ್ನು ಹೇಳುವುದಕ್ಕೆ ಮೂರು ವಿಧಗಳನ್ನು ಬಳಸಿಕೊಂಡಿರುವರು . 
ಒಂದನೆಯದೇ ಸಿದ್ದಾಂತರೂಪವಾಗಿ ಮೊದಲಿನಿಂದ ಕೊನೆಯ 
ವರೆಗೆ ಮೆಟ್ಟಲು ಮೆಟ್ಟಲಾಗಿ ಹೇಳುವುದು. ಭಾರತೀಯರ ತತ್ರ್ಯ 
ಶಾಸ್ತ್ರದಲ್ಲಿ ಇದು ಬಹಳ ಕಡಿಮೆ ಎನ್ನಬಹುದು. ಪಾಶ್ಚಾತ್ಯ 
ತತ್ರ ಜರಾದ ಸಿನೋಜ, ಕಾಂಟ್ ಮುಂತಾದವರು ತತ್ವ 
ಸಿದ್ದಾಂತವನ್ನು ಜಾಮಿಟಿ ಅಥವಾ ಗಣಿತದ ಸಮಸ್ಯೆಗಳಂತೆ 
ಮೆಟ್ಟಲು ಮೆಟ್ಟಲಾಗಿ ವಿವರಿಸುವರು . ನಮ್ಮಲ್ಲಿ ಕೆಲವು ಪ್ರಕರಣ 
ಗ್ರಂಥಗಳು ಮಾತ್ರ ಈ ಸರಣಿಯನ್ನು ಅನುಸರಿಸುವುವು. 

- ಎರಡನೆಯದೆ ಕಥಾರೀತಿ ಹೇಳುವುದು. ತಮ್ಮ ಸಾಧಾರಣ 
ಮಾನವರಿಗೆ ನೀರಸ . ಆದರೂ ಅದರ ಅಂಶ ಎಲ್ಲ ಜೀವರ ಬಾಳಿಗೂ 
ಬೇಕಾಗಿದೆ. ಹಾಗೆ ಅದನ್ನು ಆಕರ್ಷಣೀಯವನ್ನಾಗಿ ಮಾಡುವುದಕ್ಕೆ 


ಗುರುಶಿಷ್ಯರು 
ಅದನ್ನು ಒಂದು ಕಥೆಯ ಚೌಕಟ್ಟಿನಲ್ಲಿಡುವರು . ಕಥೆಯಿಂದ ಆಕ 
ರ್ಷಿತರಾಗಿ ಜನಸಾಮಾನ್ಯರು ಅಲ್ಲಿಗೆ ಬರುವರು . ಹೇಗೊ ಅವರಿಗೆ 
ಅರಿಯದಂತೆ ತಮ್ಮ ಅವರ ಜೀವನ ಪ್ರವೇಶಿಸುವುದು. ನಮ್ಮಲ್ಲಿ 
ಬರುವ ಪುರಾಣಗಳು , ರಾಮಾಯಣ ಮಹಾಭಾರತಗಳು ಈ 
ಕೆಲಸವನ್ನು ಮಾಡಿವೆ. ಸೂಕ್ಷ್ಮವಾದ ತತ್ವವನ್ನು ವ್ಯಕ್ತಿಗಳ 
ಜೀವನ ಮತ್ತು ಘಟನೆಗಳ ಮೂಲಕ ವಿವರಿಸಿ ಎಲ್ಲರಿಗೂ ಹಿಡಿ 
ಸುವಂತೆ ಮಾಡಿವೆ. 

ಮೂರನೆಯದೆ ಪ್ರಶೋತ್ತರದ ಮೂಲಕ ತತ್ಯದ ಸಮಸ್ಯೆ 
ಗಳನ್ನು ವಿವರಿಸುವುದು . ಶಿಷ್ಯ ಯಾವುದಾದರೂ ಪ್ರಶ್ನೆಯನ್ನು 
ಹಾಕುವನು, ಗುರು ಅದಕ್ಕೆ ಸರಿಯಾಗಿ ಉತ್ತರವನ್ನು ಹೇಳುವನು . 
ಉಪನಿಷತ್ತಿನಲ್ಲಿ ಅನುಸರಿಸಿರುವ ವಿಧಾನ ಇದು. ಈ ಮಾರ್ಗ 
ಉಳಿದೆರಡು ಮಾರ್ಗಕ್ಕಿಂತ ತತ್ವವನ್ನು ವಿವರಿಸಲು ಬಹಳ ಅನು 
ಕೂಲ, ಯಾರು ತತ್ಯ ತಿಳಿಯಬೇಕೆಂದು ಇರುವನೋ ಅಂತಹವನು 
ಮಾತ್ರ ಬರುವನು. ಕಥೆಯ ಕಾಡಿನ ಮೂಲಕ ಅವನು ಸಾಗಿ 
ಹೋಗಬೇಕಾಗಿಲ್ಲ . ನೇರವಾಗಿ ತಾತ್ವಿಕ ಪ್ರಸಂಗಕ್ಕೆ ಬರುವನು . 
ಇಲ್ಲಿ ಗುರು ಶಿಷ್ಯರಿಬ್ಬರಿಗೂ ಅನ್ನೋನ್ಯ ಸಂಬಂಧವಿದೆ. ಒಬ್ಬ 
ಒಂದು ಗ್ರಂಥವನ್ನು ಬರೆಯುವಾಗ ಯಾರ ಹಂಗಿಗೂ ಒಳಪಡದೆ 
ತಾನು ಏನನ್ನು ಹೇಳಬಯಸುವನೋ ಅದನ್ನು ತನ್ನ ರೀತಿಯಲ್ಲಿ 
ಬರೆಯುವನು . ಅವನಿಗೂ ಓದುಗನಿಗೂ ಯಾವ ಪ್ರತ್ಯಕ್ಷ 
ಸಂಬಂಧವೂ ಇರುವುದಿಲ್ಲ. ಆದರೆ ಪ್ರಶ್ನೆ ಉತ್ತರಗಳಲ್ಲಿ ಗುರುವಿಗೆ 
ಶಿಷ್ಯನ ಸಮಸ್ಯೆ ಚೆನ್ನಾಗಿ ಅರ್ಥವಾಗುವುದು . ಅದನ್ನು ಉದ 
ಹರಿಸಲು ಗುರು ಶಿಷ್ಯನ ಮಟ್ಟಕ್ಕೆ ಇಳಿದು ಬರಬೇಕಾಗಿದೆ. ಆಧ್ಯಾತ್ಮಿಕ 
ಜೀವನದಲ್ಲಿ ಯಾವಾಗಲೂ ಪ್ರತ್ಯಕ್ಷ ಸಂಬಂಧ ಬಹಳ ಮುಖ್ಯ . 
ಗುರು ಮಾತಿನ ಮೂಲಕವಾಗಿಯೇ ತಿಳಿಸುವುದಿಲ್ಲ . ಮಾತಿನ 
ಹಿಂದೆ ಇರುವ ಅವನ ವ್ಯಕ್ತಿತ್ವ ಶಿಷ್ಯನ ಸಮಸ್ಯೆಗಳನ್ನು ಬಗೆಹರಿಸ 
ಬಲ್ಲದು. ಅವನಾಡುವ ಮಾತನ್ನು ಪ್ರತ್ಯಕ್ಷ ಕೇಳುವಾಗ ಅದನ್ನೇ 
ಓದುವಾಗ ಆಗದ ಅನುಭವ ಆಗುವುದು. ಸತ್ಯಸಾಕ್ಷಾತ್ಕಾರ 
ಮಾಡಿಕೊಂಡಿರುವವನ ಧ್ವನಿಯಲ್ಲಿ ಒಂದು ಚೈತನ್ಯವಿದೆ.ಕೇಳು 
ವವರೆದೆಗೆ ಅದು ವೇದ್ಯವಾಗದೆ ಇರದು. 

ಒಂದು ದೊಡ್ಡ ಬಹಿರಂಗ ಸಭೆಯಲ್ಲಿ ತಾತ್ತಿಕ ವಿಷಯವನ್ನು 


ಉಪನಿಷತಕ ಪರಿಚಯ 


ಕೇಳುವುದಕ್ಕೂ ನಿರ್ಜನವಾದ ಪ್ರದೇಶದಲ್ಲಿ ಒಂದೆರಡು ಶಿಷ. 
ರಿದ್ದಾಗ ಗುರು ಆಡುವ ಮಾತನ್ನು ಕೇಳುವುದಕ್ಕೂ ಎಷ್ಟೋ 
ವ್ಯತ್ಯಾಸವಿದೆ. ಬಹಿರಂಗ ಸಭೆಯಲ್ಲಿ ಮಾತನಾಡುವವನಿಗೆ ಸೂಕ್ಷ . 
ವಾದ ವಿಷಯಗಳನ್ನು ಪ್ರತಿಪಾದಿಸುವುದಕ್ಕೆ ತಕ್ಕ ವಾತಾವರಣ 
ವಿರುವುದಿಲ್ಲ. ಒಂದು ವಿಷಯವನ್ನು ಆಳವಾಗಿ ತಿಳಿದುಕೊಳ್ಳ 
ಬೇಕಾದರೆ ಅದಕ್ಕೆ ತಕ್ಕ ವಾತಾವರಣವಿರಬೇಕು. ಗುರು ತನ್ನ ಸಹಜ 
ಸರಳ ಸ್ಥಿತಿಯಲ್ಲಿರಬೇಕು. ಜನಬಾಹುಳ್ಯವಿರಕೂಡದು. ಸ್ಥಳ 
ಪ್ರಶಾಂತವಾಗಿರಬೇಕು . ಇಂತಹ ಒಂದು ವಾತಾವರಣವನ್ನೇ 
ನಾವು ಉಪನಿಷತ್ತಿನಲ್ಲಿ ನೋಡುವೆವು. ಗುರುವಿನ ಸವಿಾಪದಲ್ಲಿ 
ಕುಳಿತು ಕಲಿತದ್ದು ಎಂದೇ ಉಪನಿಷತ್ತಿಗೆ ಅರ್ಥ , 
- ಯಾವ ವಿದ್ಯಾಭ್ಯಾಸದಲ್ಲಾಗಲಿ ಗುರು ಶಿಷ್ಯರ ಸಂಬಂಧ 
ಅತ್ಯಂತ ಮುಖ್ಯವಾದುದು. ಅದರಲ್ಲಿಯೂ ಅಧ್ಯಾತ್ಮ ವಿದ್ಯೆ 
ಯಂತಹ ವಿದ್ಯೆಯನ್ನು ಕಲಿಯಬೇಕಾದರೆ ಈ ಸಂಬಂಧ ಅತಿ 
ಮುಖ್ಯವಾಗುವುದು . ಇಲ್ಲಿ ಬರೀ ಜ್ಞಾನವನ್ನು ಮಾತ್ರ ಕೊಡು 
ವುದಲ್ಲ , ಗುರು ತನ್ನ ಸಾಕ್ಷಾತ್ಕಾರದ ಶಕ್ತಿಯನ್ನು ದಾನಮಾಡು 
ವನು . ಉಪನಿಷತ್ತಿನಲ್ಲಿ ಬರುವ ಗುರು ಶಿಷ್ಯರ ಸಂಬಂಧ ಒಂದು 
ಅತಿ ಪವಿತ್ರವಾದ ಸಂಬಂಧ. ಇದರಿಂದಲೇ ಅಂತಹ ಶ್ರೇಷ್ಠ ಜ್ಞಾನ 
ಪ್ರಪಂಚಕ್ಕೆ ಬಂದಿತು. ನಮ್ಮವರೆಗೆ ಅದು ಉಳಿದುಕೊಂಡು 
ಬರಲು ಸಾಧ್ಯವಾಯಿತು. 

ಶಿಷ್ಯ ರಾಜನ ಮಗನಾಗಿರಲಿ ,ಕೋಟ್ಯಾಧೀಶ್ವರನ ಮಗನಾ 
ಗಿರಲಿ ಜ್ಞಾನಾರ್ಜನೆ ಮಾಡಬೇಕಾದರೆ ದೈನ್ಯದಿಂದ ಸಮಿತ್ತು, 
ಗಳನ್ನು ಹಿಡಿದುಕೊಂಡು ಗುರುವಿನ ಮನೆಗೆ ಹೋಗುತ್ತಿದ್ದನು. 
ಗುರುವಿನ ಮನೆಯಲ್ಲಿ ಯಾವ ಕೆಲಸವನ್ನು ಬೇಕಾದರೂ ಮಾಡಲು 
ಸಿದ್ಧನಾಗಿರುತ್ತಿದ್ದನು. ಗುರುವುಕೂಡ ಶಿಷ್ಯನನ್ನು ಅತ್ಯಂತ ಪ್ರೀತಿ 
ಯಿಂದ ಸ್ವಾಗತಿಸುತ್ತಿದ್ದನು. ಅವನಿಗೆ ಊಟಬಟ್ಟೆಗಳನ್ನು ಕೊಟ್ಟು 
ವಿದ್ಯೆಯನ್ನು ಹೇಳಿಕೊಡುತ್ತಿದ್ದನು. ಬಂದ ವಿದ್ಯಾರ್ಥಿಯನ್ನು 
ತನ್ನಲ್ಲಿ ಇಟ್ಟುಕೊಳ್ಳಲಾರದೆ ಹಿಂದೆ ಕಳುಹಿಸುವುದು ಅತಿ ಅವಮಾನ 
ಎಂದು ಆಗಿನ ಕಾಲದಲ್ಲಿ ಭಾವಿಸಿದ್ದರು. ಯೋಗ್ಯನಾದ ಶಿಷ್ಯನನ್ನು 
ಗುರು ತನ್ನ ಸ್ವಂತ ಮಗನಿಗಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದನು. 
ಮಗ ಕೇವಲ ನಮ್ಮ ರಕ್ತಮಾಂಸವನ್ನು ಹಂಚಿಕೊಂಡು ಹುಟ್ಟಿ 


ಗುರು ಶಿಷ್ಯರು 


ರುವವನು . ಅವನು ನಮ್ಮ ಆಲೋಚನೆ ಧೈಯ ಆದರ್ಶಗಳಿಗೆ 
ಹಕ್ಕುದಾರನಾಗುತ್ತಾನೆ ಎನ್ನಲಾಗುವುದಿಲ್ಲ. ಯೋಗ್ಯನಾದ ಶಿಷ್ಯ 
ಮಾತ್ರ ಅದಕ್ಕೆ ಹಕ್ಕುದಾರನಾಗಬಲ್ಲ. ಗುರು ಆಶಿಸುವುದು 
ತಾನು ಕಲಿತ ವಿದ್ಯೆ ಅನಂತರವೂ ಮಾನವಕೋಟಿಯ ಕಲ್ಯಾಣಕ್ಕಾಗಿ 
ಎಂದೆಂದಿಗೂ ಇರಬೇಕೆಂಬುದನ್ನು . ಹಾಗೆ ಅದು ಸಾರೋದ್ಧಾರ 
ವಾಗಿ ಬರಬೇಕಾದರೆ ಯೋಗ್ಯ ಶಿಷ್ಯರ ಮೂಲಕ ಮಾತ್ರ ಅದು 
ಸಾಧ್ಯ . ಜೀವನದಲ್ಲಿ ನಾವು ಏನನ್ನು ಕಲಿಯುತ್ತೇವೋ ಅದು 
ಕೇವಲ ನಮಗೆ ಮಾತ್ರ ಅಲ್ಲ, ಅದನ್ನು ಇತರರಿಗೆ ಕೊಡಬೇಕು. 
ಕೊಡುವುದಕ್ಕಾಗಿ ಕಲಿಯಬೇಕು. ಬರೀ ಕಲಿಯುವುದು ಅರ್ಧ 
ಭಾಗ ಮಾತ್ರ . ಅದು ಪೂರ್ಣವಾಗುವುದು ಅದನ್ನು ಯೋಗ್ಯ 
ನಾದವನಿಗೆ ಧಾರೆ ಎರೆದು ಕೊಟ್ಟಾಗ ಮಾತ್ರ . ಇದರ ತತ್ವವನ್ನು 
ಉಪನಿಷತ್ತಿನಲ್ಲಿ ಬರುವ ಋಷಿಗಳು ಅರಿತಿದ್ದರು. ಯಾಗ ಯಜ್ಞ 
ಗಳ ಸಮಯದಲ್ಲಿ ಯೋಗ್ಯರಾದ ಶಿಷ್ಯರು ತಮ್ಮ ಬಳಿಗೆ ಬರಲಿ 
ಎಂದು ಪ್ರಾರ್ಥಿಸುವುದನ್ನು ನೋಡುವೆವು. ತೈತ್ತರೀಯ ಉಪ 
ನಿಷತ್ತಿನಲ್ಲಿ ಹೀಗೆ ಬರುವುದು : “ ಬ್ರಹ್ಮಚಾರಿಗಳು ನನ್ನಲ್ಲಿಗೆ ಬರಲಿ 
ಸ್ವಾಹಾ, ಬ್ರಹ್ಮಾಚಾರಿಗಳು ನನ್ನಲ್ಲಿಗೆ ವಿವಿಧ ಕಡೆಗಳಿಂದ ಬರಲಿ 
ಸ್ವಾಹಾ, ಬ್ರಹ್ಮಚಾರಿಗಳು ನನ್ನಲ್ಲಿಗೆ ಪ್ರಕೃಷ್ಟರೂಪದಿಂದ ಬರಲಿ 
ಸ್ವಾಹಾ, ಬ್ರಹ್ಮಚಾರಿಗಳು ದಯೆವುಳ್ಳವರಾಗಿರಲಿ ಸ್ವಾಹಾ, ಬ್ರಹ್ಮ 
ಚಾರಿಗಳು ಶಮವುಳ್ಳವರಾಗಿರಲಿ ಸ್ವಾಹಾ. .. ನೀರು ತಗ್ಗಿ ನಪ್ರದೇಶಕ್ಕೆ 
ಹರಿಯುವಂತೆ, ತಿಂಗಳುಗಳು ಸಂವತ್ಸರವನ್ನು ಸೇರುವಂತೆ ಬ್ರಹ್ಮ 
ಚಾರಿಗಳು ಎಲ್ಲಾ ಕಡೆಯಿಂದಲೂ ಬಂದು ನನ್ನನ್ನು ಸೇರಿಕೊಳ್ಳಲಿ 
ಸ್ಯಾಹಾ. 
* ಯಾವಾಗ ವಿದ್ಯಾರ್ಥಿಗಳು ಬಂದರೋ ಆಗ ಗುರು ಅವರನ್ನು 
ಪರೀಕ್ಷಿಸುತ್ತಿದ್ದನು. ಏಕೆಂದರೆ ಅಧ್ಯಾತ್ಮ ವಿದ್ಯೆಯನ್ನು ಕೊಡ 
ಬೇಕಾದರೆ ಸ್ವೀಕರಿಸುವವನು ಯೋಗ್ಯನಾಗಿರಬೇಕು. ಅಯೋಗ್ಯ 
ನಿಗೆ ಶ್ರೇಷ್ಠವಾದ ವಿದ್ಯೆಯನ್ನು ಹೇಳಿದರೆ ಆ ವಿದ್ಯೆ ನಾಶವಾಗು 
ವುದು ಮಾತ್ರವಲ್ಲ, ತಾನೂ ಕೆಟ್ಟು ಇತರರನ್ನೂ ಕೆಡಿಸುವನು . 
ಏನೂ ತಿಳಿಯದೆ ಇದ್ದರೆ ಅಪಾಯ ಕಡಮೆ . ತಪ್ಪು ತಿಳಿದುಕೊಂಡರೆ 
ಅವನೂ ಹಾಳು, ಅವನನ್ನು ಅನುಸರಿಸುವವರೂ ಹಾಳು. ಯಾರಿಗೆ 
ನಾವು ಪರಮಸತ್ಯವನ್ನು ಕೊಡುತ್ತೇವೊ ಅದು ವ್ಯರ್ಥವಾಗದಂತೆ 


ಉಪನಿಷತ್ ಪರಿಚಯ 


ನೋಡಿಕೊಳ್ಳುವುದು ಗುರುವಿನ ಜವಾಬ್ದಾರಿ. ಅದಕ್ಕಾಗಿ ಗುರು 
ಶಿಷ್ಯನನ್ನು ಹಲವು ವಿಧದಲ್ಲಿ ಪರೀಕ್ಷಿಸುತ್ತಿದ್ದನು. ಪರೀಕ್ಷೆಯ 
ಗಾಳಿಯಲ್ಲಿ ಜೋಳು ತೂರಿಹೋದ ಮೇಲೆ ಉಳಿದ ಗಟ್ಟಿಯನ್ನು 
ತೆಗೆದುಕೊಳ್ಳುತ್ತಿದ್ದನು. ಶಿಷ್ಯರು ಬಂದು ಪ್ರಶ್ನೆ ಕೇಳಿದ ತಕ್ಷಣವೇ 
ಅನೇಕ ವೇಳೆ ಗುರು ಉತ್ತರವನ್ನು ಕೊಡುತ್ತಿರಲಿಲ್ಲ. ಇನ್ನೂ 
ಕೆಲವು ಕಾಲ ತಾಳುವಂತೆ ಹೇಳುತ್ತಿದ್ದನು.ಕೇವಲ ಕುತೂಹಲದಿಂದ 
ಪ್ರೇರೇಪಿತನಾಗಿ ಬಂದಿದ್ದರೆ ತಕ್ಷಣ ಉತ್ತರ ಸಿಕ್ಕದೆ ಇದ್ದರೆ 
ಬೇಜಾರಾಗಿ ಹೊರಟುಹೋಗುತ್ತಿದ್ದರು. ನಿಜವಾಗಿಯೂ ತಿಳಿದು 
ಕೊಳ್ಳಬೇಕೆಂಬ ಆಸಕ್ತಿ ತೀವ್ರವಾಗಿದ್ದರೆ ಅವನು ಕಾಯಲು ಅನು 
ಮಾನಿಸುತ್ತಿರಲಿಲ್ಲ. ಕೆಲವು ವೇಳೆ ನಾವು ಕಾದರೆ ಯಾವ ಪ್ರಶ್ನೆ 
ಯನ್ನು ಕೇಳಬೇಕೆಂದು ಬಯಸಿರುವೆವೋ ಅದಕ್ಕೆ ಉತ್ತರ 
ನಮ್ಮಿಂದಲೇ ಬರುವುದು . ಒಂದು ವೇಳೆ ಬರದೆ ಇದ್ದರೆ ನಮ್ಮ 
ಮನಸ್ಸು ಅನಂತರ ಗುರು ಹೇಳುವುದನ್ನು ಅರ್ಥಮಾಡಿಕೊಳ್ಳುವ 
ಸ್ಥಿತಿಗಾದರೂ ಬರುವುದು. ಇಂತಹ ಒಂದು ಪ್ರಸಂಗವನ್ನೇ 
ಪ್ರಶೋಪನಿಷತ್ತಿನಲ್ಲಿ ನೋಡುತ್ತೇವೆ. 

“ ಭಾರದ್ವಾಜನ ಮಗನಾದ ಸುಕೇಶ, ಶಿಬಿಯ ಮಗನಾದ 
ಸತ್ಯಕಾಮ , ಗರ್ಗಗೋತ್ರದ ಸೌರ್ಯಾಯಣಿ, ಅಶ್ವಲನ ಮಗನಾದ 
ಕೌಸಲ್ಯ , ವಿದರ್ಭದೇಶದ ಭಾರ್ಗವ ಮತ್ತು ಕತ್ಯನ ಮಗನಾದ 
ಕಬಂದಿ ಇವರು ಬ್ರಹ್ಮ ಪರರೂ ಬ್ರಹ್ಮನಿಷ್ಠ ರೂ ಆಗಿದ್ದ ರು . 
ಅವರು ಪರಬ್ರಹ್ಮನನ್ನು ಅನ್ವೇಷಿಸುವವರಾಗಿ “ ಇವನೇ ನಿಶ್ಚಯ 
ವಾಗಿ ಇವೆಲ್ಲವನ್ನೂ ಹೇಳುವನು ” ಎಂದು ಯೋಚಿಸಿ ಭಗವಂತ 
ನಾದ ಪಿಪ್ಪಲಾದನ ಬಳಿಗೆ ಬಂದರು ”. 

“ ಇನ್ನೂ ಒಂದು ವರ್ಷ ತಪಸ್ಸಿನಿಂದಲೂ ಬ್ರಹ್ಮಚಯ್ಯ 
ದಿಂದಲೂ ಶ್ರದ್ದೆಯಿಂದಲೂ ವಾಸಮಾಡಿ. ( ಆಮೇಲೆ) ಇಚ್ಚಾ - 
ನುಸಾರ ಪ್ರಶ್ನೆಗಳನ್ನು ಕೇಳಿರಿ . ನಮಗೆ ತಿಳಿದಿದ್ದರೆ ಎಲ್ಲವನ್ನೂ 
ನಿಮಗೆ ಹೇಳುವೆವು” ಎಂದು ಆ ಋಷಿಯು ಅವರಿಗೆ ಹೇಳಿದನು . 

ಪ್ರಲೋಭನೆಗಳನ್ನು ಶಿಷ್ಯನ ಮುಂದಿಟ್ಟು ಅವನನ್ನು ಕದಲಿ 
ಸಲು ಗುರು ಯತ್ನಿಸುತ್ತಿದ್ದನು. ಕಠೋಪನಿಷತ್ತಿನಲ್ಲಿ ಯಮನ 
ಬಳಿಗೆ ನಚಿಕೇತ ಹೋದಾಗ ಯಮ ಕೊಟ್ಟ ಮೂರು ವರಗಳಲ್ಲಿ 
ಎರಡು ವರಗಳನ್ನು ಬಳಸಿಕೊಂಡಾದಮೇಲೆ ನಚಿಕೇತ ಮೂರನೆ 


ಗುರುಶಿಷ್ಯರು 

೧೩ 
ವರಕ್ಕೆ ಮೃತ್ಯು ರಹಸ್ಯವನ್ನು ತಿಳಿಯಲೆತ್ನಿಸುವನು. ಯಮ 
ನಚಿಕೇತನನ್ನು ಪರೀಕ್ಷಿಸುವ ಸನ್ನಿವೇಶ ಹೃದಯಂಗಮವಾಗಿದೆ. 
- ನಚಿಕೇತ: “ ಮನುಷ್ಯನು ಸತ್ತ ಮೇಲೆ ಈ ಸಂಶಯ ವುಂಟು . 
ಕೆಲವರು ಅವನು ಇದ್ದಾನೆ ಎಂದು ಹೇಳುತ್ತಾರೆ. ಕೆಲವರು ಅವನು 
ಇಲ್ಲ ಎಂದು ಹೇಳುತ್ತಾರೆ. ನಿನ್ನಿಂದ ಉಪದೃಷ್ಟನಾಗಿ ನಾನು 
ಇದನ್ನು ತಿಳಿಯಲಿಚ್ಚಿಸುತ್ತೇನೆ. ವರಗಳಲ್ಲಿ ಇದು ಮೂರನೇ ವರ ”. 
- ಯಮ: “ ಇಲ್ಲಿ ಹಿಂದೆ ದೇವತೆಗಳು ಕೂಡ ಸಂಶಯ ಪಟ್ಟಿ 
ದ್ದರು. ಇದನ್ನು ಚೆನ್ನಾಗಿ ತಿಳಿದುಕೊಳ್ಳಲು ( ಸಾಮಾನ್ಯರಿಗೆ) 
ಆಗುವುದಿಲ್ಲ. (ಏಕೆಂದರೆ ) ಈ ಧರ್ಮ ಸೂಕ್ಷವಾದದ್ದು . ಹೇ , 
ನಚಿಕೇತ, ಬೇರೊಂದು ವರವನ್ನು ಬೇಡು, ನನ್ನನ್ನು ಒತ್ತಾಯ 
ಪಡಿಸಬೇಡ. ಈ ವರವನ್ನು ಕೇಳಬೇಡ”. 
- ನಚಿಕೇತ: “ ಇಲ್ಲಿ ದೇವತೆಗಳು ಕೂಡ ಸಂಶಯಪಟ್ಟಿದ್ದಾರಷ್ಟೆ . 
ಹೇ ಯಮನೆ, ಇದು ಚೆನ್ನಾಗಿ ತಿಳಿಯತಕ್ಕದ ಲ್ಲವೆಂದು ನೀನೇ 
ಹೇಳುತ್ತಿರುವೆ. ಇದನ್ನು ಹೇಳುವ ನಿನ್ನಂತಹ ಬೇರೊಬ್ಬನು 
ಸಿಕ್ಕುವುದಿಲ್ಲ. ಇದಕ್ಕೆ ಸಮಾನವಾದ ಬೇರೆ ಯಾವ ವರವೂ ಇಲ್ಲ. 
- ಯಮ : “ಶತಾಯುಗಳಾದ ಪುತ್ರಪೌತ್ರರನ್ನು ಬೇಡಿಕೊ . 
ಬಹುಪಶುಗಳನ್ನೂ ಆನೆ ಕುದುರೆಗಳನ್ನೂ ಚಿನ್ನವನ್ನೂ ಭೂಮಿ 
ಯನ್ನೂ ವಿಸ್ತೀರ್ಣವಾದ ರಾಜ್ಯವನ್ನೂ ಬೇಡಿಕೊ . ನೀನು ಎಷ್ಟು 
ವರುಷಗಳು ಬದುಕಲಿಚ್ಚಿಸುವೆಯೋ ಅಷ್ಟು ಕಾಲ ಬದುಕು ”. 

ಇದಕ್ಕೆ ಸಮಾನವಾದ ವರವು ( ಬೇರೆ ಇದೆಯೆಂದು) ಎಣಿ 
ಸುವೆಯಾದರೆ ಅದನ್ನು ಬೇಡಿಕೊ . ಧನವನ್ನೂ ದೀರ್ಘಾ 
ಯುಸ್ಸನ್ನೂ ಬೇಡಿಕೊ , ಹೇ ನಚಿಕೇತ, ಮಹಾಭೂಮಿಯಲ್ಲಿ 
ನೀನು ( ರಾಜ) ನಾಗಿರು. ( ಎಲ್ಲ) ಕಾಮಗಳಲ್ಲಿಯೂ ನಿನ್ನನ್ನು 
ಭೋಗಿಯನ್ನಾಗಿ ಮಾಡುತ್ತೇನೆ”. 

“ ಮರ್ತ್ಯಲೋಕದಲ್ಲಿ ಯಾವ ಯಾವ ಕಾಮಗಳು ದುರ್ಲ 
ಭವೊ ಆ ಕಾಮಗಳನ್ನೆಲ್ಲಾ ಇಚ್ಛಾನುಸಾರ ಬೇಡಿಕೊ , ಈ ಅಪ್ಪರ 
ಸ್ತ್ರೀಯರು ರಥಗಳಿಂದಲೂ ವಾದ್ಯಗಳಿಂದಲೂ ಕೂಡಿರುತ್ತಾರೆ. 
ಇಂತಹವರು ಮನುಷ್ಯರಿಗೆ ಲಭ್ಯರಲ್ಲ. ನಾನು ಕೊಡುವ ಇವರಿಂದ 
ಸೇವೆ ಮಾಡಿಸಿಕೊ , ಹೇ ನಚಿಕೇತ, ಮರಣವನ್ನು ಕುರಿತು 
ಪ್ರಶ್ನಿಸಬೇಡ. ” 


೧೪ 


ಉಪನಿಷತ ಪರಿಚಯ 


ನಚಿಕೇತ: “ ಹೇ ಅಂತಕ, ( ಈ ಭೋಗಗಳು ) ಕ್ಷಣಿಕವಾದುವು, 
ಮತ್ತು ಮನುಷ್ಯನ ಇಂದ್ರಿಯಗಳ ತೇಜಸ್ಸನ್ನು ಕ್ಷೀಣಗೊಳಿಸುವುವು. 
ಎಲ್ಲಾ ಆಯಸೂ ಅಲ್ಪವೇ . ಈ ವಾಹನಗಳೂ ನೃತ್ಯಗೀತೆಗಳೂ 
ನಿನಗೇ ಇರಲಿ , 

" ಮನುಷ್ಯನು ಧನದಿಂದ ತೃಪ್ತಿಪಡತಕ್ಕವನಲ್ಲ. ನಿನ್ನನ್ನು 
ನೋಡಿದೆವಾದರೆ ಧನವನ್ನು ಹೊಂದುತ್ತೇವೆ. ನೀನು ( ಯಾಮ್ಮ 
ಪದವಿಯಲ್ಲಿ) ಆಳುವವರೆಗೆ ಬದುಕುವೆವು. ಆದರೆ ನನಗೆ ಆ 
ವರವೇ ಬೇಕು ”. 

` ಮುಪ್ಪಿಲ್ಲದ ಅಮರರನ್ನು ಹೊಂದಿ, ತಿಳಿದುಕೊಂಡು, 
ಕೆಳಗಿರುವವನೂ ಮುಪ್ಪುಳ್ಳವನೂ ಆದ ಯಾವ ಮರ್ತ್ಯನು 
ವರ್ಣರತಿ ಪ್ರಮೋದಗಳನ್ನು ಆಲೋಚಿಸುವವನಾಗಿ ಅತಿ ದೀರ್ಘ 
ವಾದ ಜೀವಿತದಲ್ಲಿ ರಮಿಸುವನು ? ” 

“ ಹೇ ಮೃತ್ಯು, ಯಾವ ವಿಷಯದಲ್ಲಿ ಈ ಸಂಶಯವನ್ನು 
ಹೊಂದುತ್ತಾರೆಯೋ , ಯಾವುದು ಪರಲೋಕ ವಿಷಯದ ಮಹಾ 
ಪ್ರಯೋಜನಕ್ಕೆ ಸಾಧನವೋ , ಅದನ್ನು ನನಗೆ ಹೇಳು. ಯಾವ 
ಈ ವರವು ಗಹನವಾಗಿ ಒಳಗೆ ಪ್ರವೇಶಿಸಿರುವುದೋ ಅದಕ್ಕಿಂತ 
ಬೇರೆ ವರವನ್ನು ನಚಿಕೇತ ಕೇಳುವುದಿಲ್ಲ". 
- ಯಮನಿಗೆ ಅತ್ಯಂತ ಸಂತೋಷವಾಯಿತು. ನಿನ್ನಂತಹ ಪ್ರಶ್ನೆ 
ಯನ್ನು ಕೇಳುವವರು ನಮಗೆ ಸಿಕ್ಕಲಿ ಎನ್ನುವನು. ಇಂತಹ 
ವಿಷಯವನ್ನು ಹೇಳುವವನು ಆಶ್ಚರ್ಯ, ಪಡೆಯುವವನು 
ಆಶ್ವರ್ಯ, ಶ್ರೇಷತಮ ಗುರುಶಿಷ್ಯರ ಸಮಾಗಮದಿಂದ ಮಾತ್ರ 
ಆಧ್ಯಾತ್ಮಿಕ ಭೂಮಿಕೆಯಲ್ಲಿ ಸರ್ವಶ್ರೇಷ್ಟ ಭಾವನೆ ಹುಟ್ಟಬೇಕಾದರೆ. 

ಆಚಾರನು ಶಿಷ್ಯನ ಸತ್ಯಸಂಧತೆಯ ವಿಚಾರವಾಗಿ ಪ್ರಶ್ನಿಸು 
ತಿದ್ದನು. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಸತ್ಯಕಾಮ ಜಾಬಾಲ 
ವಿಷಯದಲ್ಲಿ ನಾವು ಇದನ್ನು ನೋಡುವೆವು. 

“ ಒಂದು ದಿನ ಸತ್ಯಕಾಮ ಜಾಬಾಲನು ತನ್ನ ತಾಯಿಯಾದ 
ಜಾಬಾಲೆಯನ್ನು ಕುರಿತು ಪ್ರಶ್ನಿಸಿದನು : ' ಅಮ್ಮ ನಾನು ಸ್ವಾಧ್ಯಾ 
ಯಕ್ಕಾಗಿ ಆಚಾರನ ಮನೆಯಲ್ಲಿ ಅಭ್ಯಾಸ ಮಾಡಬೇಕೆಂದು 
ಇರುವೆನು . ನಾನು ಯಾವ ಗೋತ್ರದವನು ?' 

“ ಅವಳು ಸತ್ಯಕಾಮನನ್ನು ಕುರಿತು ಹೇಳಿದಳು: 'ಮಗು, 


ಗುರು ಶಿಷ್ಯರು 


ನೀನು ಯಾವ ಗೋತ್ರದವನೋ ನಾನು ಅರಿಯೆನು. ನಾನು ಬಹು 
ವಾಗಿ ಸೇವೆಮಾಡುತ್ತಿದ್ದ ಪರಿಚಾರಿಣಿಯಾಗಿದ್ದಾಗ ಯೌವನದಲ್ಲಿ 
ನಿನ್ನನ್ನು ಪಡೆದೆನು . ನೀನು ಯಾವಗೋತ್ರದವನೋ ಅದನ್ನು ನಾನು 
ತಿಳಿಯೆನು. ಆದರೆ ನಾನು ಜಾಬಾಲ, ನೀನು ಸತ್ಯಕಾಮ ಎಂಬ 
ಹೆಸರಿನವನು. ಆದ್ದರಿಂದ ಸತ್ಯಕಾಮ ಜಾಬಾಲನೆಂದೇ ಹೇಳಿಕೊ . 

ಸತ್ಯಕಾಮ ಗೌತಮ ಹಾಗಿದ್ರು ಮತನ ಬಳಿಗೆ ಬಂದು 
ಹೀಗೆ ಹೇಳಿದನು : ' ಭಗವಂತನಾದ ನಿನ್ನಲ್ಲಿ ಬ್ರಹ್ಮಚಯ್ಯವಾಸ ಮಾಡ 
ಬೇಕೆಂದಿರುವೆನು . ಭಗವಂತನನ್ನು ಬಳಿಸಾರಲೆ ?' 

ಗೌತಮ : ಸೋಮ್ಮ , ನೀನು ಯಾವ ಗೋತ್ರದವನು ? ” 

ಸತ್ಯಕಾಮ : " ಭೂ , ನಾನು ಯಾವಗೋತ್ರದವನೋ ಅದನ್ನು 
ನಾನು ತಿಳಿಯೆನು. ನಾನು ತಾಯಿಯನ್ನು ಪ್ರಶ್ನಿಸಿದೆನು . ಅವಳು 
ಹೀಗೆ ಹೇಳಿದಳು : ' ನಾನು ಬಹುವಾಗಿ ಸೇವೆಮಾಡುತ್ತಿದ್ದ ಪರಿ 
ಚಾರಿಣಿಯಾಗಿದ್ದಾಗ, ಯೌವನದಲ್ಲಿ ನಿನ್ನನ್ನು ಪಡೆದೆನು. ನೀನು 
ಯಾವ ಗೋತ್ರದವನೋ ಅದನ್ನು ನಾನು ತಿಳಿಯೆನು, ಆದರೆ 
ನಾನು ಜಾಬಾಲ ಎಂಬ ಹೆಸರಿನವಳು . ನೀನು ಸತ್ಯಕಾಮ 
ಎಂಬ ಹೆಸರಿನವನು . ಭೋ , ಆದುದರಿಂದ ನಾನು ಸತ್ಯಕಾಮ 
ಜಾಬಾಲನು ”, 

ಗೌತಮ “ ಅಬ್ರಾಹ್ಮಣನು ಇದನ್ನು ಹೇಳಲಾರನು ,ಸೋಮ್ಮ 
ಸಮಿತನ್ನು ತೆಗೆದುಕೊಂಡು ಬಾ , ನಿನಗೆ ಉಪನಯನ ಮಾಡಿಸು 
ವೆನು . ನೀನು ಸತ್ಯದಿಂದ ಚಲಿಸಲಿಲ್ಲ”. 

ಕಠೋರವಾದ ಸತ್ಯವನ್ನು ಯಾವನು ಹೇಳಬಲ್ಲನೋ ಅವನು 
ನಿಜವಾಗಿಯೂ ಬ್ರಹೋಪಾಸನೆಗೆ ಯೋಗ್ಯನಾದವನು ಎಂದು 
ಗುರು ನಿಷ್ಕರ್ಷಿಸುವನು . ಪ್ರಿಯವಾದ, ನಮಗೆ ಕೀರ್ತಿಯನ್ನು ತರ 
ಬಲ್ಲ ಸತ್ಯವನ್ನು ನಾವು ಹೇಳಲು ಕಾತರರಾಗಿರುವೆವೇ ಹೊರತು 
ನಮ್ಮ ಮನೆಗೇ ಅಪಕೀರ್ತಿ ಬರುವಂತಹ ಕಹಿ ಸತ್ಯವನ್ನು ಗುರುವಿನ 
ಬಳಿ ಹೇಳಬಲ್ಲವರು ಬಹಳ ಅಪರೂಪ. 

ಉಪನಿಷತ್ತಿನಲ್ಲಿ ಗುರು ಶಿಷ್ಯನಿಗೆ ಬೋಧಿಸುವ ವಿಧಾನ 
ಅದ್ಭುತವಾದುದು. ವಿದ್ಯಾಭ್ಯಾಸವೆನ್ನುವುದು ಗುರು ಶಿಷ್ಯರಿಬ್ಬರ 
ಪರಿಶ್ರಮದ ಮೇಲೆ ನಿಂತಿದೆ. ಇಬ್ಬರಲ್ಲಿ ಯಾರೋ ಒಬ್ಬರು 
ಅಣಿಯಾಗಿದ್ದರೆ ಮಾತ್ರ ಸಾಲದು. ಇಬ್ಬರೂ ಅಣಿಯಾಗಿರ 


ವಿನುರವಾದ 
` ಫಾಸ 


ಉಪನಿಷತ್ ಪರಿಚಯ 


ಬೇಕು. ಕೊಡುವವನೂ ಅಣಿಯಾಗಿರಬೇಕು. ಸ್ವೀಕರಿಸುವವನೂ 
ಅಣಿಯಾಗಿರಬೇಕು.ಕೊಡುವವನು ಯಾವಾಗಲೂ ತಾನು ಕೊಡುವ 
ಸ್ಥಿತಿಯಲ್ಲೇ ಇರುವೆನು ಎಂಬುದನ್ನು ಮರೆತು, ತಾನು ಕೆಲವು 
ವೇಳೆಕಲಿತುಕೊಳ್ಳುವವನೂ ಆಗಲು ಸಿದ್ಧನಾಗಿರಬೇಕು. ಹಾಗೆಯೇ 
ಶಿಷ್ಯ. ಬರೀ ಸ್ವೀಕರಿಸುವವನು ಮಾತ್ರವಲ್ಲ; ವಿಷಯದ ಮೇಲೆ 
ಅವನಿಗೆ ಇರುವ ಆಸಕ್ತಿಯಿಂದ ಅದನ್ನು ತಿಳಿದುಕೊಳ್ಳಲು ಇರುವ 
ಶ್ರದ್ಧಾ ಭಕ್ತಿಗಳಿಂದ ಪ್ರಶ್ನೆಗಳನ್ನು ಕೇಳಿದಾಗ ಹೊಸ ಹೊಸ ಭಾವ 
ಗಳು ಗುರುವಿನ ಮನಸ್ಸಿನಲ್ಲಿ ಸುರಿಸುವಂತೆ ಮಾಡಬಲ್ಲ. ಇಬ್ಬರೂ 
ಎಲ್ಲಿ ಅಣಿಯಾಗಿರುವರೋ ಅಲ್ಲೆ ಸರಿಯಾದ ವಿದ್ಯೆ ಬರಬೇಕಾದರೆ . 
ಅಧ್ಯಯನವನ್ನು ಪ್ರಾರಂಭಿಸುವುದಕ್ಕೆ ಮುಂಚೆ ಗುರು ಶಿಷ್ಯರಿಬ್ಬರೂ 
ಪ್ರಾರ್ಥಿಸುತ್ತಿದ್ದ ಶಾಂತಿಪಾಠ ಕಲಿಕೆಗೆ ಎಂತಹ ಒಂದು ವಾತಾ 
ವರಣವನ್ನು ಸೃಷ್ಟಿಸುತ್ತಿತ್ತು ಎಂಬುದನ್ನು ನಾವು ಕೆಳಗೆ ಬರುವ 
ಶಾಂತಿಪಾಠದಲ್ಲಿ ನೋಡುವೆವು: 

“ ನಮ್ಮಿಬ್ಬರನ್ನೂ ಜೊತೆಯಲ್ಲಿ ಕಾಪಾಡಲಿ . ನಮ್ಮಿಬ್ಬರನ್ನೂ 
ಜೊತೆಯಲ್ಲಿ ಪೋಷಿಸಲಿ. ಜೊತೆಯಲ್ಲಿ ಸಾಮರ್ಥ್ಯವನ್ನುಂಟು 
ಮಾಡುವಂತಾಗಲಿ. ನಮ್ಮಿಬ್ಬರ ಅಧ್ಯಯನವು ತೇಜಸ್ವಿಯಾಗಿರಲಿ. 
ನಾವು ಪರಸ್ಪರ ದ್ವೇಷ ಮಾಡದೆ ಇರುವಂತಾಗಲಿ ”, 

“ಜೊತೆಯಲ್ಲಿ ಸಾಮರ್ಥ್ಯವನ್ನುಂಟು ಮಾಡಲಿ ”. ಹೇಳು 
ವವನಿಗೆ ವಿಷಯಗಳನ್ನು ಆಮೂಲಾಗ್ರವಾಗಿ ಶಿಷ್ಯನ ಹೃದಯಕ್ಕೆ 
ಮನದಟ್ಟಾಗುವಂತೆ ಹೇಳುವ ಸಾಮರ್ಥ್ಯ ಇರಬೇಕು. ಬರೀ 
ವಿಷಯ ಗೊತ್ತಿರುವವರಿಗೆಲ್ಲ ಈ ಸಾಮರ್ಥ್ಯ ಇರಲಾರದು. 
ವಿಷಯವನ್ನು ತನಗೆ ತಾನೇ ತಿಳಿದುಕೊಳ್ಳಬಹುದು. ಅದನ್ನು 
ಮತ್ತೊಬ್ಬನಿಗೆ ಅರ್ಥವಾಗುವಂತೆ ಹೇಳಬೇಕಾದರೆ ಅದೊಂದು 
ಕಲೆ, ದೈವದತ್ತವಾಗಿ ಬಂದದ್ದು ಮತ್ತು ಅದಕ್ಕೆ ನಮ್ಮ 
ಶ್ರಮವೂ ಇರಬೇಕು. ಹಾಗೆಯೇ ವಿಷಯವನ್ನು ತಿಳಿದುಕೊಳ್ಳುವ 
ಸಾಮರ್ಥ್ಯ, ಕೇಳಿದವರೆಲ್ಲರಿಗೂ ಈ ವಿಷಯವನ್ನು ಪೂರ್ಣ ಗ್ರಹಿ 
ಸುವ ಸಾಮರ್ಥ್ಯ ಇರಲಾರದು.ಒಂದೇ ತರಗತಿಯಲ್ಲಿ ಒಬ್ಬ ಉಪಾ 
ಧ್ಯಾಯನೇ ಹಲವು ಹುಡುಗರಿಗೆ ಪಾಠ ಹೇಳುತ್ತಿದ್ದರೂ ಕೊನೆಗೆ 
ನಾನು ಏನು ಹೇಳಿದೆ ಎಂದುಕೇಳಿದಾಗ , ಒಬ್ಬೊಬ್ಬ ಹುಡುಗನೂ 
ತಿಳಿದುಕೊಂಡಿರುವುದರಲ್ಲಿ ತರತಮದ ವ್ಯತ್ಯಾಸ ಇರುವುದನ್ನು 


ಗುರುಶಿಷ್ಯರು 


೧೭ 


ನಾವು ನೋಡುವೆವು. ವಿಷಯವನ್ನು ಅರಿಯುವುದೂ ಒಂದು 
ಸಾಮರ್ಥ್ಯ, ಅದಕ್ಕೆ ಕಲಿಯುವವನ ಆಸಕ್ತಿ ಭಕ್ತಿ ಶ್ರದ್ದೆ ಏಕಾಗ್ರತೆ 
ಗಳೆಲ್ಲ ಬೇಕಾಗಿವೆ . ಆದಕಾರಣವೇ ಇಬ್ಬರಿಗೂ ಭಗವಂತ ಆ 
ಸಾಮರ್ಥ್ಯವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಿದ್ದರು. 

“ನಮ್ಮ ಇಬ್ಬರ ಅಧ್ಯಯನ ತೇಜಸ್ವಿಯಾಗಿರಲಿ ”. ಗುರು 
ಶಿಷ್ಯರ ಅಧ್ಯಯನ ತೇಜಸ್ಸಿನಿಂದ ಕೂಡಿರಬೇಕು. ಅಲ್ಲಿ ಹೊಸ 
ದೊಂದು ಬೆಳಕು ಬರಬೇಕು. ಒಂದು ಹೆಜ್ಜೆ ಮುಂದೆ ಹೋಗಬೇಕು, 
ಹಿಂದಿನದಕ್ಕಿಂತ ಈಗ ಸ್ಪಷ್ಟವಾಗಿರಬೇಕು, ಹೆಚ್ಚು ಸಂಶಯಕ್ಕೆ 
ಅತೀತನಾಗಿ ಹೋಗಿರಬೇಕು. ಜ್ಞಾನ ಯಾವಾಗಲೂ ಒಂದು 
ವೃಕ್ಷದಂತೆ ಬೆಳೆಯುತ್ತಾ ಹೋಗಬೇಕು. ಅದು ಬರೀ ಒಂದು 
ನಕಲು ಆಗಿರಕೂಡದು. ಇವೆಲ್ಲ 'ತೇಜಸ್ ” ಎಂಬ ಪದದಲ್ಲಿ 
ಧ್ವನಿತವಾಗಿದೆ. 

“ ನಾವು ಪರಸ್ಪರ ದ್ವೇಷ ಮಾಡದೆ ಇರುವಂತಾಗಲಿ ”, 
ಇದೊಂದು ಅತಿ ಸುಂದರವಾದ ಭಾವನೆ. ಗುರುವಿಗೆ ಶಿಷ್ಯನ 
ವಿಷಯದಲ್ಲಿ ಅಸೂಯೆ ಇರಕೂಡದು. ಶಿಷ್ಯ ಎಲ್ಲಿ ಪಾಂಡಿತ್ಯದಲ್ಲಿ 
ನನ್ನನ್ನು ಮಿಾರಿಹೋಗುವನೋ , ನಾನು ಅವನ ಕೀರ್ತಿಯಲ್ಲಿ ಎಲ್ಲಿ 
ಮಾನವಾಗಿ ಹೋಗುವೆನೋ ಎಂದು ಗುರು , ಎಂದೂ ಭಾವಿಸು 
ತಿರಲಿಲ್ಲ. ಶಿಷ್ಯನ ಕೀರ್ತಿಯಲ್ಲಿ ಕರಗಿ ಹೋಗುವ ಸುದಿನ ಬರಲಿ 
ಎಂದು ಗುರು ಆಶಿಸುತ್ತಿದ್ದ . ಎಂತಹ ಉದಾರಭಾವನೆ ! ತನಗೆ 
ಏನು ಗೊತ್ತಿತೋ ಅದನ್ನೆಲ್ಲಾ ಸ್ವಲ್ಪವೂ ಬಚ್ಚಿಡದೆ ಗುರು ಶಿಷ್ಯನಿಗೆ 
ಹೇಳುತ್ತಿದ್ದ . ಜ್ಞಾನವನ್ನು ರಕ್ಷಿಸಲು ಪ್ರಪಂಚದಲ್ಲಿ ಒಂದೇ ಸ್ಥಳ 
ಇರುವುದು . ಅದೇ ಯೋಗ್ಯ ಶಿಷ್ಯನ ಹೃದಯ , ಮ 
ಬಚ್ಚಿಟ್ಟರೂ ಹಾಳಾಗುವುದು , 

ಗುರು ತನಗೆ ಯಾವುದು ಗೊತ್ತಿರಲಿಲ್ಲವೋ ಅದನ್ನು ಶಿಷ್ಯನ 
ಮುಂದೆ ಸಂಕೋಚವಿಲ್ಲದೆ ಒಪ್ಪಿಕೊಳ್ಳುತ್ತಿದ್ದ . ಹಾಗೆಯೇ ಶಿಷ್ಯನೂ 
ಕೂಡ ಗುರುವನ್ನು ಗೌರವಿಸುತ್ತಿದ್ದ . ಯಾವನು ಅಜ್ಞಾನದಿಂದ 
ಪಾರುಮಾಡಿರುವನೋ ಅಂತಹ ಗುರುವನ್ನೇ ಶಿಷ್ಯ , ಬ್ರಹ್ಮ 
ವಿಷ್ಣು ಮಹೇಶ್ವರ ಎಂದು ಸ್ತುತಿಸುತ್ತಿದ್ದನು. ಬ್ರಹ್ಮವಿದ್ಯೆಯನ್ನು 
ಇತ್ಯ ಗುರುವಿನ ಋಣವನ್ನು ಯಾರೂ ತೀರಿಸಲಾರರು . ನಾವು 
ಅದರಂತೆ ಬಾಳಿ ಯೋಗ್ಯನಾದವನಿಗೆ ಅನಂತರ ಕೊಟ್ಟರೆ ಮಾತ್ರ 


೧೮ 


ಉಪನಿಷತ್ ಪರಿಚಯ 


ಸ್ವಲ್ಪ ಮಟ್ಟಿಗೆ ಅದನ್ನು ತೀರಿಸಿದಂತೆ, ಶಿಷ್ಟ ಎಂತಹ ಕೀರ್ತಿಯ 
ಶಿಖರದಲ್ಲಿರಲಿ , ಪ್ರಪಂಚವೇ ಅವನನ್ನು ಕೊಂಡಾಡುತ್ತಿರಲಿ , 
ಅವನ ಚಿತ್ರ ಮಾತ್ರ ಗುರುವಿನ ಪಾದಕಮಲಗಳಲ್ಲಿರುವುದು. 
ಇವೆಲ್ಲ ಗುರುವಿನ ಆಶೀರ್ವಾದ ಫಲ ಎಂದು ತನಗೆ ಬಂದು 
ದನ್ನೆಲ್ಲಾ ಶ್ರೀ ಗುರುವಿಗೆ ಯೋಗ್ಯ ಶಿಷ್ಯ ಅರ್ಪಿಸುತ್ತಿರುವನು . 
ಇಲ್ಲಿ ದ್ವೇಷಕ್ಕೆ ಅಸೂಯೆಗೆ ಎಳ್ಳಷ್ಟೂ ಅವಕಾಶವಿಲ್ಲ. ಅದಿದ್ದರೆ 
ಬ್ರಹ್ಮವಿದ್ಯೆ ಬಹುದೂರ. ಇಂತಹ ಗುರುಶಿಷ್ಯರ ಪವಿತ್ರ ವಾತಾ 
ವರಣದಲ್ಲಿ ಉಪನಿಷತ್ತುಗಳು ರಚಿತವಾದವು. 

ಗುರು, ಶಿಷ್ಟ ಬಂದು ಕೇಳಿದೊಡನೆಯ ಹೇಳಲು ಕಾತರ 
ನಾಗಿರಲಿಲ್ಲ. ಶಿಷ, ಏನನ್ನು ತಿಳಿದುಕೊಂಡಿರುವನೋ ಮುಂಚೆ 
ಅದನ್ನು ತಿಳಿದುಕೊಂಡು ಅನಂತರ ಅದರಿಂದ ಮುಂದಕ್ಕೆ ಶಿಷ್ಯನನ್ನು 
ಮೆಟ್ಟಲು ಮೆಟ್ಟಲಾಗಿ ಕರೆದುಕೊಂಡು ಹೋಗುತ್ತಿದ್ದರು. ಕ್ರಮ 
ಕ್ರಮವಾಗಿ ಶಿಷ್ಯನನ್ನು ಮೇಲಕ್ಕೆ ಕರೆದುಕೊಂಡು ಹೋಗುತ್ತಿದ್ದರು. 
ಇದ್ದಕ್ಕಿದ್ದಂತೆಯೇ ಉತ್ತಮೋತ್ತಮ ಸತ್ಯವನ್ನು ಹೇಳಿದರೆ ಅರ್ಥ 
ಮಾಡಿಕೊಳ್ಳಲು ಆಗುವುದಿಲ್ಲ . ಈ ರಹಸ್ಯವನ್ನು ಉಪನಿಷತ್ತಿನ 
ಋಷಿಗಳು ತಿಳಿದಿದ್ದರು. ಛಾಂದೋಗ್ಯ ಉಪನಿಷತ್ತಿನಲ್ಲಿ ನಾರದ 
ಸನತ್ಕುಮಾರರ ಸಮಾಪಕ್ಕೆ ಬ್ರಹ್ಮವಿದ್ಯೆಯನ್ನು ಕಲಿಯಲು 
ಬರುವನು. ಆ ಪ್ರಸಂಗವನ್ನು ನಾವಿಲ್ಲಿ ನೋಡುವ: 

“ ನಾರದನು ಸನತ್ಕುಮಾರನ ಬಳಿಸಾರಿ ' ಭಗವಂತನೆ ” ನನಗೆ 
ಉಪದೇಶಿಸಬೇಕು' ಎಂದನು . ಸನತ್ಕುಮಾರನು ಹೇಳಿದನು , 
“ ನೀನು ಯಾವುದನ್ನು ಮೊದಲು ಅರಿತುಕೊಂಡಿರುವೆಯೋ 
ಅದನ್ನು ಹೇಳುವುದರ ಮೂಲಕ ನನ್ನ ಬಳಿಗೆ ಬಾ . ಅದಕ್ಕಿಂತ 
ಮುಂದಿರುವುದನ್ನು ಉಪದೇಶಿಸುತ್ತೇನೆ.' 

ನಾರದ: “ ಭಗವಂತನೆ, ಯದ್ವೇದವನ್ನು ಅರಿತಿದ್ದೇನೆ. ಯಜು 
ರ್ವೇದ, ಸಾಮವೇದ, ನಾಲ್ಕನೆಯದಾದ ಅಥರ್ವ, ಐದನೆಯದಾದ 
ಇತಿಹಾಸ ಪುರಾಣ, ವೇದಗಳ ವೇದ, ಪಿತ್ರ , ಗಣಿತ, ದೈವ, 
ನಿಧಿಶಾಸ್ತ್ರ , ತರ್ಕಶಾಸ್ತ್ರ , ನೀತಿಶಾಸ್ತ್ರ , ನಿರುಕ್ತ , ಬ್ರಹ್ಮವಿದ್ಯೆ , 
ಭೂತವಿದ್ಯೆ , ಧನುರ್ವೇದ, ಚೌತಿಷ, ಸರ್ಪವಿದ್ಯೆ , ದೇವಜನವಿದೆ - 
ಇವುಗಳನ್ನೆಲ್ಲಾ ಭಗವಂತನೇ ಅರಿತಿದ್ದೇನೆ” 

“ನೀನು ಏನೇನು ಅರಿತಿರುವೆಯೋ ಅದೆಲ್ಲ ಹೆಸರೇ ” ಎನ್ನು 


ಗುರುಶಿಷ್ಯರು 


೧೯ 


ವನು ಸನತ್ಕುಮಾರ . 'ನಾಮಕ್ಕಿಂತ ಅಧಿಕವಾದದ್ದು ಇದೆಯೆ , 
ಎಂದು ಕೇಳಿದಾಗ ಅದಕ್ಕಿಂತ ವಾಕ್ ಅಧಿಕ ಎನ್ನುವನು. ವಾಕ್‌ಗಿಂತ 
ಅಧಿಕವಾದುದು ಇದೆಯೇ ಎಂದು ಕೇಳಿದಾಗ, ಮನಸ್ಸು ಅದಕ್ಕಿಂತ 
ಅಧಿಕ ಎನ್ನುವನು . ಅಲ್ಲಿಂದ ಸಂಕಲ್ಪ , ಚಿತ್ರ , ಧ್ಯಾನ, ವಿಜ್ಞಾನ, 
ಹೀಗೆ ಭೂಮದವರೆಗೆ ಶಿಷ್ಯನನ್ನು ಮೆಟ್ಟಲು ಮೆಟ್ಟಲಾಗಿ ಕರೆದು 
ಕೊಂಡು ಹೋಗಿ ಭೂಮದ ಬಾಗಿಲಲ್ಲಿ ನಿಲ್ಲಿಸಿ, " ಯಾವುದು 
ಭೂಮವೋ ಅದು ಸುಖವು, ಅಲ್ಪದರಲ್ಲಿ ಸುಖವಿಲ್ಲ, ಭೂಮವೇ 
ಸುಖವು, ಭೂಮವನ್ನೇ ತಿಳಿದುಕೊಳ್ಳಲು ಬಯಸಬೇಕು. ಎಲ್ಲಿ 
ಬೇರೊಂದನ್ನು ನೋಡುವುದಿಲ್ಲವೊ ಬೇರೊಂದನ್ನು ಅರಿಯು 
ವುದಿಲ್ಲವೊ , ಅದೇ ಭೂಮವು. ಆದರೆ ಎಲ್ಲಿ ಬೇರೊಂದನ್ನು 
ನೋಡುವನೋ , ಬೇರೊಂದನ್ನು ಕೇಳುವನೋ , ಬೇರೊಂದನ್ನು 
ಅರಿಯುವನೋ ಅದು ಅಲ್ಪ . ಯಾವುದು ಭೂಮವೋ ಅದು 
ಅಮೃತ; ಯಾವುದು ಅಲ್ಲವೋ ಅದು ಮರ್ತ್ಯ ”. ಶಿಷ್ಯ ಮೇಲಿನ 
ಮೆಟ್ಟಲಿಗೆ ಹತ್ತಿ ಹೋಗಲು ಅಣಿಯಾಗಿರಬೇಕು. ಅದಕ್ಕೆ ಅವನು 
ಕಾತರವನ್ನು ವ್ಯಕ್ತಪಡಿಸಬೇಕು. ಆಗ ಗುರುವಿನ ಹಸ್ತ ಅವನನ್ನು 
ಮೇಲಕ್ಕೆ ಒಯ್ಯಲು ಸಿದ್ದವಾಗಿರುವುದನ್ನು ನೋಡುವೆವು. 
- ಗುರು ಶಿಷ್ಯನಿಗೆ ಬೋಧಿಸುವಾಗ ಶಿಷ್ಯನ ವಿಚಾರಶಕ್ತಿಯನ್ನು 
ಕುಂಠಿತಮಾಡುತ್ತಿರಲಿಲ್ಲ. ಅದನ್ನು ಪ್ರಚೋದಿಸುತ್ತಿದ್ದನು. ಗುರು 
ಏನು ಹೇಳುವನೋ ಅದನ್ನು ವಿಚಾರ ಮಾಡಿ ಆಲೋಚನೆಮಾಡಿ 
ಅದರ ಒಳಗೆ ಇರುವುದನ್ನು ನಾವು ತಿಳಿದುಕೊಳ್ಳುವುದಕ್ಕೆ ಶಕ್ತಿ 
ಯನ್ನು ಪಡೆಯಬೇಕು. ನಾವು ಯಾವ ಒಂದು ವಿಷಯವನ್ನು 
ಹೊಸದಾಗಿ ತಿಳಿದುಕೊಳ್ಳಬೇಕಾದರೂ ಅದು ನಮ್ಮ ಮನಸ್ಸಿನ 
ಸ್ವಾಸ್ಥ್ಯವನ್ನು ಕೆಡಿಸುವುದು ; ನಮ್ಮ ಮನಸ್ಸಿನಲ್ಲಿ ಆಂದೋಳನ 
ವಾಗುವುದು ; ನೆಮ್ಮದಿ ಕೆಡುವುದು . ಹೊಸದಾಗಿ ಯಾವುದನ್ನು 
ಕಲಿಯಬೇಕಾದರೂ ಅದಕ್ಕೆ ನಾವು ಬೆಲೆಯನ್ನು ಕೊಡಬೇಕು. 
ಆ ಬೆಲೆಯೇ ಶ್ರಮ , ಶ್ರಮವಿಲ್ಲದೆ ನಾವೇನನ್ನೂ ಕಲಿಯಲಿಕ್ಕಾಗು 
ವುದಿಲ್ಲ. ಶ್ರಮವಿಲ್ಲದೆ ಕಲಿತದ್ದು ಎಂದಿಗೂ ನಮ್ಮದಾಗುವುದಿಲ್ಲ. 
ನಮ್ಮ ಮನಸ್ಸಿನ ಮೇಲೆ ಕೆಲವು ಕಾಲ ತಾರಾಡುತ್ತಿದ್ದು 
ಅನಂತರ ಮಾಯವಾಗುವುದೇ ಹೊರತು ಎಂದಿಗೂ ನಮ್ಮ 
ಶಾಶ್ವತ ಜ್ಞಾನಭಂಡಾರವಾಗುವುದಿಲ್ಲ. ಉಪನಿಷತ್ತಿನ ಋಷಿಗಳು 


ಉಪನಿಷತ ಪರಿಚಯ 


ಶಿಷ್ಯರಲ್ಲಿ ಇಂತಹ ದೃಷ್ಟಿಯನ್ನು ಬೀರುತ್ತಿದ್ದರು. ಶಿಷ್ಟ ಗುರು 
ಹೇಳುವುದನ್ನು ಕುರಿತು ಆಲೋಚನೆ ಮಾಡಿ ಪುನಃ ಗುರುವಿನ 
ಸಮಿಾಪಕ್ಕೆ ಬಂದು ನೀವು ಹೇಳಿದ್ದು ಇದೇನೆ ಎಂದು ಅನುಮಾನ 
ದಿಂದ ಕೇಳಬೇಕು. ಆಗ ಗುರು ಮೆಚ್ಚಿ ಒಂದು ಮೆಟ್ಟಲು ಮೇಲಕ್ಕೆ 
ಕರೆದುಕೊಂಡು ಹೋಗುತ್ತಿದ್ದನು. ಛಾಂದೋಗ್ಯ ಉಪನಿಷತ್ತಿನಲ್ಲಿ 
ದೇವಾಸುರರು ಆತ್ಮವಿದ್ಯೆಯನ್ನು ಕಲಿಯಲು ಪ್ರಜಾಪತಿಯ 
ಬಳಿಗೆ ಹೋದಾಗ ಇದನ್ನು ನೋಡುವವು. ವಿರೋಚನ ಇಂದ್ರ 
ಇಬ್ಬರೂ ಆತ್ಮನನ್ನು ಬಯಸುತ್ತ ಪ್ರಜಾಪತಿಯ ಬಳಿಗೆ 
ಹೋದರು. ಪ್ರಜಾಪತಿ “ಕಣ್ಣಿನಲ್ಲಿ ಯಾವ ಪುರುಷನು ಕಾಣಿ 
ಸುವನೋ ಅವನೇ ಆತ್ಮ ಇದೇ ಅಮೃತ, ಅಭಯ , ಇದೇ ಬ್ರಹ್ಮ ” 
ಎಂದನು . ಅವರು ಪ್ರಶ್ನಿಸಿದರು : “ ಭಗವಂತನೆ , ಹಾಗಾದರೆ 
ನೀರಿನಲ್ಲಿಯ ಕನ್ನಡಿಯಲ್ಲಿಯೂ ಕಂಡುಬರುತ್ತಿರುವ ಇವರಲ್ಲಿ 
ಆತನು ಯಾರು ? ” ಪ್ರಜಾಪತಿ: “ ಅವನೇ ಇವುಗಳಲ್ಲೆಲ್ಲಾ ಕಂಡು 
ಬರುತ್ತಿರುವನು . ನೀರು ತುಂಬಿರುವ ಒಂದು ಪಾತ್ರೆಯಲ್ಲಿ 
ನಿಮ್ಮನ್ನು ನೋಡಿಕೊಳ್ಳಿರಿ ಮತ್ತು ಆತನ ವಿಷಯದಲ್ಲಿ ಏನನ್ನು 
ತಿಳಿಯುವುದಿಲ್ಲವೋ ಅದನ್ನು ಹೇಳಿರಿ ”, 

ಅವರು ನೀರಿನ ಪಾತ್ರೆಯಲ್ಲಿ ತಮ್ಮನ್ನು ನೋಡಿಕೊಂಡರು . 
ಅನಂತರ ಪ್ರಜಾಪತಿ ಅವರನ್ನು ಕೇಳಿದನು : “ ಏನನ್ನು ನೋಡು 
ತೀರಿ? " ಅವರು : ನಾವಿಬ್ಬರೂ ಈ ಸಮಗ್ರ ಶರೀರವನ್ನು -ರೋಮ 
ನಖಗಳವರೆಗೆ ಇರುವ ಪ್ರತಿಬಿಂಬವನ್ನು ನೋಡುತ್ತಿದ್ದೇವೆ. ” 

ಪ್ರಜಾಪತಿ : “ ಚೆನ್ನಾಗಿ ಅಲಂಕೃತರಾಗಿ ಉತ್ತಮ ವಸ್ತ್ರಗಳನ್ನು 
ಧರಿಸಿಕೊಂಡು ಪರಿಷ್ಕೃತರಾಗಿ ನೀರಿನ ಪಾತ್ರೆಯಲ್ಲಿ ನಿಮ್ಮನ್ನು 
ನೋಡಿಕೊಳ್ಳಿ , 

ಅವರು ನೋಡಿಕೊಂಡರು. ಏನನ್ನು ನೋಡುತ್ತೀರಿ ಎಂದು 
ಪ್ರಜಾಪತಿ ಕೇಳಿದನು. 
* ಅವರು ನಮ್ಮಂತೆಯೇ ಅಲಂಕರಿಸಿಕೊಂಡಿರುವ ಎರಡು 
ಪ್ರತಿಬಿಂಬವನ್ನು ನೋಡುತ್ತಿರುವೆವು ಎಂದರು . ಪ್ರಜಾಪತಿ “ ಇವನೆ 
ಆತ್ಮ , ಇದೇ ಅಮೃತ, ಅಭಯ , ಇದೇ ಬ್ರಹ್ಮ ” ಎಂದನು . 
ಇಬ್ಬರೂ ಶಾಂತರಾಗಿ ಹೊರಟುಹೋದರು . ಪ್ರಜಾಪತಿ ಅವರನ್ನು 
ನೋಡುತ್ತ , “ ಆತ್ಮನನ್ನು ಪಡೆದುಕೊಳ್ಳದೆ, ಅರಿತುಕೊಳ್ಳದೇ 


ಗುರು ಶಿಷ್ಯರು 


೨೧ . 


ಇವರು ಹೋಗುತ್ತಿದ್ದಾರೆ. ಇವರಲ್ಲಿ ಯಾರೇ ಆಗಲಿ ಉಪ 
ನಿಷತ್ತನ್ನು ಹೀಗೆ ಅರಿತುಕೊಂಡಿದ್ದರೆ ಅವರು ಭ್ರಷ್ಟರಾಗುತ್ತಾರೆ ? 
ಎಂದನು . ವಿರೋಚನ ದೇಹವೇ ಆತ್ಮ , ಅದನ್ನು ಪೂಜಿಸಬೇಕು, 
ಸೇವಿಸಬೇಕು. ಇದರಿಂದಲೇ ಇಹಪರಗಳನ್ನು ಪಡೆದುಕೊಳ್ಳುತ್ತಾರೆ 
ಎಂದು ಅಸುರರಿಗೆ ಬೋಧಿಸತೊಡಗಿದನು . 
- ಇಂದ್ರನಾದರೋ ಕೆಲವು ಕಾಲದ ಮೇಲೆ ಇದನ್ನು ಅನು 
ಮಾನಿಸತೊಡಗಿದನು . ಈ ಶರೀರ ಚೆನ್ನಾಗಿದ್ದರೆ ಛಾಯೆಯ 
ಚೆನ್ನಾಗಿರುವುದು. ಈ ಶರೀರಕ್ಕೆ ಯಾವುದಾದರೂ ಹೀನವಾದರೆ 
ಪ್ರತಿಬಿಂಬವೂ ಹಾಗೆಯೇ ಆಗುವುದು. ಇದರಲ್ಲಿ ಆನಂದ ಏನಿರ 
ಬಹುದು ಎಂದು ಪುನಃ ಗುರುವಿನ ಬಳಿ ಸಾರಿದನು . ಅಲ್ಲಿ ಪುನಃ 
ಮೂವತ್ತೆರಡು ವರ್ಷ ಬದ್ಮಚರದಲ್ಲಿ ಕಳೆದಾದಮೇಲೆ ಗುರುವು 
ಸ್ವಪ್ನದಲ್ಲಿರುವುದೇ ಆತ್ಮ ಎನ್ನುವನು . ಇಂದ್ರ ಪುನಃ ಕೆಲವು 
ಕಾಲದಮೇಲೆ ಬಂದು ಅನೇಕವೇಳೆ ಸ್ವಪ್ನ ನಮ್ಮ ಕೃತವಾದರೂ 
ಯಾವಾಗಲೂ ನಮಗೆ ಪ್ರಿಯವಾದ ಕನಸೇ ಆಗುವುದಿಲ್ಲ. ಅದರಲ್ಲಿ 
ಯಾವ ಆನಂದ ಇರಬಲ್ಲುದೆಂದು ಅನುಮಾನಿಸಿ ಬಂದನು . ಆಗ 
ಗುರು ಅವನನ್ನು ಸುಷುಪ್ತಿಯ ಕಡೆ ತೋರಿದನು . ಅಲ್ಲಿ ಕಷ್ಟ 
ವಿಲ್ಲದೇ ಇದ್ದರೂ ಯಾವ ಸುಖವೂ ಇಲ್ಲದಿರುವುದನ್ನು ಇಂದ್ರ 
ಅನುಭವಿಸಿ ಪುನಃ ಗುರುವಿನ ಬಳಿಗೆ ಅನುಮಾನದಿಂದ ಬಂದನು. 
ಕೊನೆಗೆ ಅವನನ್ನು ಎಲ್ಲಾ ಅವಸ್ಥೆಗೆ ಅತೀತವಾದ ಸ್ಥಿತಿಗೆ 
ಒಯುವನು . 

ಅನುಮಾನವೆಂಬ ಅಂಕುಶ ನಮ್ಮನ್ನು ತಿವಿಯದೆ ಇದ್ದರೆ 
ನಾವು ಮುಂದುವರಿಯುವುದೇ ಇಲ್ಲ. ಇದ್ದ ಕಡೆಯಲ್ಲಿಯೇ 
ಇರುವೆವು. ನಾವು ಏನು ತಿಳಿದುಕೊಂಡಿರುವೆವೋ ಅದೇ ಪರಮ 
ಸತ್ಯವೆಂದು ಭಾವಿಸುವೆವು. ತಾನು ಏನು ತಿಳಿದುಕೊಂಡಿದ್ದಾನೆಯೋ 
ಅದು ಸರಿಯೇ ತಪ್ಪೆ ಎಂದು ತನ್ನಲ್ಲಿ ತರ್ಕಿಸಬೇಕು. ಮತ್ತೆ ಯಾರೋ 
ಅದನ್ನು ಬಗೆಹರಿಸಿ ಹೇಳುವುದಲ್ಲ. ಗುರು ಬಗೆಹರಿಸಲು ಸಿದ್ದ 
ನಾಗಿರಬಹುದು. ಆದರೆ ಶಿಷ್ಯ ಅನುಮಾನಿಸಿ ಗುರುವಿನ ಬಳಿಗೆ 
ಬಂದಾಗ ಮಾತ್ರ ಗುರು ಸಹಾಯಮಾಡಲು ಸಿದ್ಧನಾಗಿರುವನು . 
ಇಲ್ಲಿ ಗುರು ಶಿಷ್ಯನಿಗೆ ತಾನೇ ಒಂದು ಸ್ವತಂತ್ರ ನಿರ್ಣಯಕೆ. 
ಬರುವುದಕ್ಕೆ ಸಹಾಯ ಮಾಡುವನೇ ಹೊರತು ಅವನೇ ಆ 


೨೨ 


ಉಪನಿಷತ ಪರಿಚಯ 


ನಿರ್ಣಯವನ್ನು ಪ್ರಥಮದಲ್ಲೇ ಹೇಳಿಬಿಡುವುದಿಲ್ಲ. ನಮ್ಮ 
ಬೇರುಬಿಟ್ಟು ನಮ್ಮ ಹೃದಯದಲ್ಲಿ ಸ್ಥಿರವಾಗಿ ನಿಲ್ಲಬೇಕಾದರೆ 
ಇದೊಂದೇ ಅದಕ್ಕೆ ಮಾರ್ಗ . 

ಕೆಲವು ವೇಳೆ ಗುರು ಪ್ರತ್ಯಕ್ಷವಾಗಿ ಶಿಷ್ಯನಿಗೆ ಏನನೂ 
ಬೋಧನೆಯನ್ನೇ ಮಾಡುತ್ತಿರಲಿಲ್ಲ. ಪರೋಕ್ಷವಾಗಿ ಸತ್ಯ ಅವನಲ್ಲಿ 
ಸ್ಪುರಿಸುವುದಕ್ಕೆ ವಾತಾವರಣವನ್ನು ಕಲ್ಪಿಸುತ್ತಿದ್ದನು. ಇದೊಂದು 
ನವೀನ ರೀತಿ 

ಛಾಂದೋಗ್ಯ ಉಪನಿಷತ್ತಿನಲ್ಲಿ ಸತ್ಯಕಾಮ ಗೌತಮನ ಬಳಿಗೆ 
ಬ್ರಹ್ಮವಿದ್ಯೆಯನ್ನು ಕಲಿಯಲು ಬಂದರೆ ಗುರು ಅವನಿಗೆ ಕೃಷವೂ 
ದುರ್ಬಲವೂ ಆದ ನಾನೂರು ಗೋವುಗಳನ್ನು ಕೊಟ್ಟು ಇವು 
ಗಳನ್ನು ಮೇಯಿಸಿಕೊಂಡು ಬಾ ಎನ್ನುವನು . ಸತ್ಯಕಾಮನಾದರೋ 
ಸ್ವಲ್ಪವೂ ಜಿಗುಪ್ಪೆ ತಾಳದೆ ಇವು ಸಹಸ್ರವಾಗುವವರೆಗೆ ತಾನು 
ಹಿಂತಿರುಗುವುದಿಲ್ಲ ಎಂದು ಅವುಗಳನ್ನು ಕಾಡಿಗೆ ಹೊಡೆದುಕೊಂಡು 
ಹೋಗುವನು . ಈ ಗೋವುಗಳು ಒಂದು ಸಾವಿರವಾದ ಮೇಲೆ 
ಮಂದೆಯಲ್ಲಿದ್ದ ಒಂದು ಹೋರಿ “ನಾವು ಈಗ ಒಂದು ಸಾವಿರ 
ವಾಗಿದ್ದೇವೆ, ಗುರುವಿನ ಮನೆಗೆ ಹೊಡೆದುಕೊಂಡು ಹೋಗು” 
ಎನ್ನುವುವು. ನಿನಗೆ ಬ್ರಹ್ಮದ ಒಂದು ಪಾದವನ್ನು ಉಪದೇಶಿಸು 
ತೇನೆ ಎಂದು ಹೇಳಿ 'ಪೂರ್ವದಿಕ್ಕು ಒಂದು ಕಲೆ, ಪಶ್ಚಿಮ ದಿಕ್ಕು 
ಒಂದು ಕಲೆ, ದಕ್ಷಿಣ ದಿಕ್ಕು ಒಂದು ಕಲೆ, ಉತ್ತರ ದಿಕ್ಕು ಒಂದು 
ಕಲೆ , ನಿನಗೆ ಅಗಿಯು ಇನ್ನೊಂದು ಪಾದವನ್ನು ಹೇಳುವನು ” 
ಎಂದಿತು. ಮಾರನೆ ದಿನ ಸಂಜೆ ಅಗ್ನಿಯ ಮುಂದೆ ಸತ್ಯಕಾಮ 
ಕುಳಿತಾಗ, ಅಗ್ನಿಯಿಂದ ಧ್ವನಿಯೊಂದು ಬರುವುದು : “ ಪೃಥ್ವಿಯು 
ಒಂದು ಕಲೆ , ಅಂತರಿಕ್ಷ ಒಂದು ಕಲೆ , ದ್ಯುಲೋಕ ಒಂದು ಕಲೆ, 
ಸಮುದ ಒಂದು ಕಲೆ. ಹಂಸ ಮತ್ತೊಂದು ಪಾದವನು ಉಪ 
ದೇಶಿಸುವುದು ” ಎನ್ನುವುದು . ಮಾರನೆ ದಿನ ಹಂಸ ಬಂದು 
“ ಅಗ್ರಿ ಒಂದು ಕಲೆ, ಸೂರ ಒಂದು ಕಲೆ, ಚಂದ್ರ ಒಂದು ಕಲೆ, 
ವಿದ್ಯುತ್ ಒಂದು ಕಲೆ, ಮುದ್ದವೆಂಬ ಹಕ್ಕಿ, ನಾಲ್ಕನೇ ಪಾದವನ್ನು 
ಹೇಳುವುದು ” ಎನ್ನುವುದು. ಮುದ್ದ ಅವನ ಬಳಿಗೆ ಹಾರಿ ಬಂದು 
“ ಪ್ರಾಣ ಒಂದು ಕಲೆ , ಚಕ್ಷಸ್ಸು ಒಂದು ಕಲೆ, ಶೈತ್ರ ಒಂದು 
ಕಲೆ, ಮನಸ್ಸು ಒಂದು ಕಲೆ, ಇದೇ ಪರಬ್ರಹ್ಮದ ನಾಲ್ಕನೆಯ 


ತನ 


೨೩ 


ಪಾದ ” ಎನ್ನುವುದು, ಆಚಾರನ ಮನೆಗೆ ಬಂದಾಗ ಸತ್ಯಕಾಮನನ್ನು 
ನೋಡಿ ಗುರು , “ 

ಸೋಮ್ಮ, ನೀನು ಬ್ರಹ್ಮಜ್ಞಾನಿಯಂತೆ ಹೊಳೆ 
ಯುತ್ತಿರುವೆ. ಯಾರು ನಿನಗೆ ಉಪದೇಶಿಸಿದರು ? ” ಎಂದು 
ಕೇಳುವನು . “ ಮನುಷ್ಯರಲ್ಲದ ಬೇರೆಯವರು . ಆದರೆ ನೀವು ನನಗೆ 
ಉಪದೇಶಿಸಬೇಕು” ಎನ್ನುವನು. ಸತ್ಯಕಾಮ ಮುಂಚೆ ಯಾವುದನ್ನು 
ಬೇರೆ ಬೇರೆ ವಸ್ತುಗಳಿಂದ ಕೇಳಿದ್ದನೋ ಅದನ್ನೇ ಗುರು ಪುನಃ 
ಉಪದೇಶಿಸಿದನು . 
* ಶಿಷ್ಯನಿಗೆ ವಿದ್ಯೆಯನ್ನು ದಾನುಮಾಡುವುದೊಂದು ಅತಿ 
ಸೂಕ್ಷ್ಮ ಕಲೆ. ಅದರಲ್ಲಿ ಪರಿಣತರಾಗಿದ್ದರು ಉಪನಿಷತ್ತಿನ ಋಷಿ 
ಗಳು . ಗುರು ಶಿಷ್ಯನ ಒಳಗಣ್ಣನ್ನು ತೆರೆಯುವಂತೆ ಮಾಡುತ್ತಿದ್ದನು. 
ಆಗ ಇಡೀ ಪ್ರಕೃತಿಯೇ ಒಂದು ಸಜೀವ ಶಾಸ್ತ್ರವಾಗುವುದು. 
ಪ್ರಕೃತಿಯ ದೃಶ್ಯಗಳು , ಹಕ್ಕಿಗಳು ಗಹನವಾದ ತತ್ತ್ವಶಾಸ್ತ್ರವನ್ನು 
ಶಿಷ್ಯನ ಹೃದಯದಲ್ಲಿ ಸುರಿಸುವಂತೆ ಮಾಡುವುವು. ಈಗಿನ ಕಾಲದ 
ವಿದ್ಯಾಭ್ಯಾಸ ತತ್ವಗಳಿಗೂ ಇನ್ನೂ ಸಿಲುಕದ ಅತ್ಯಂತ ಆಧುನಿಕ 
ವಾದ ಪ್ರಯೋಗಗಳು ಹೇಗೆ ಆಗಿನ ಕಾಲದಲ್ಲಿ ಜಾರಿಯಲ್ಲಿತ್ತೆಂ 
ಬುದನ್ನು ನೋಡಬಹುದು. 

ಎಲ್ಲಿ ಒಬ್ಬ ವಿದ್ಯೆಯನ್ನು ಕಲಿಯುವುದಕ್ಕೆ ಮಾತ್ರವಲ್ಲ 
ಕೊಡುವುದಕ್ಕೆ ತಪಸ್ಸು ಮಾಡಿರುವನೋ , ಅವನ ಬಗೆಗಣ್ಣಿಗೆ 
ಹೊಳೆಯದ ರೀತಿನೀತಿಗಳಿಲ್ಲ. “ ಆತ್ಮವಿದ್ಯಾ ತಪೋಮೂಲಂ” 
ಎಂದು ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ನೋಡುವೆವು. ಆತ್ಮ 
ವಿದ್ಯಾದಾನ ಅಷ್ಟೇ ದೊಡ್ಡ ತಪಸ್ಸು , ಇಂತಹ ತಪಸ್ವಿಗಳೆ 
ದರ್ಶನವಾಗುವುದು ಉಪನಿಷತ್ತಿನಲ್ಲಿ . 


೩ . ತತ್ವ 

ಉಪನಿಷತ್ತಿನಲ್ಲಿ ಯಾವ ನಿರ್ದಿಷ್ಟವಾದ ಸಿದ್ದಾಂತವನ್ನೂ 
System ) 

ನೋಡುವುದಿಲ್ಲ. ಎಲ್ಲಾ ಸಿದ್ಧಾಂತಗಳಿಗೂ ಸಾಮಾನ್ಯ 
ವಾದ ಭಾವನೆಗಳಿವೆ. ಉಪನಿಷತ್ತಿನಲ್ಲಿರುವ ತತ್ವವನ್ನು ರೈತ 
ವೆಂದಾಗಲಿ , ಅದೈತವೆಂದಾಗಲಿ , ವಿಶಿಷ್ಟಾದ್ವತವೆಂದಾಗಲಿ ನಾವು 
ಕರೆಯಲಾಗುವುದಿಲ್ಲ. ಆಯಾ ಸಿದ್ದಾಂತಗಳನ್ನು ಪ್ರತಿಪಾದಿಸಿದ 


೨೪ . 


ಉಪನಿಷತ ಪರಿಚಯ 


ಆಚಾರರು ಉಪನಿಷತ್ತಿಗೆ ತಮ್ಮ ತಮ್ಮದೇ ದೃಷ್ಟಿಯಿಂದ ಭಾಷ್ಯ 
ಗಳನ್ನು ಬರೆದಿರಬಹುದು. ಆದರೆ ಯಾವುದೋ ಒಂದು ಸರಿ, 
ಒಂದು ತಪ್ಪು ಎಂದು ನಾವು ಉಪನಿಷತ್ತಿನ ದೃಷ್ಟಿಯಿಂದ 
ನೋಡಿದರೆ ಹೇಳಲಾಗುವುದಿಲ್ಲ. ಅಲ್ಲಿ ಎಲ್ಲವೂ ಇದೆ. ಬಹುಶಃ 
ನಾವು ಇದುವರೆಗೆ ಯಾವುದನ್ನು ಆಲೋಚಿಸಿಲ್ಲವೋ ಅದೂ 
ಇರಬಹುದು. ಇಲ್ಲಿ ಸಗುಣ ಬ್ರಹ್ಮನಿಗೆ ಸಂಬಂಧಪಟ್ಟ ವಿವರಣೆ 
ಗಳಿವೆ , ನಿರ್ಗುಣನಿಗೆ ಸಂಬಂಧಪಟ್ಟ ವಿವರಣೆಗಳಿವೆ. ಅವನು 
ಕಾಲದೇಶ ಕಾರಕಾರಣ ಜಗತ್ತಿಗೆ ಮೀರಿರುವವನೂ ಹೌದು. 
ಕಾಲದೇಶದ ಪ್ರಪಂಚದೊಳಗೆ ಏನಿದೆಯೋ ಅದರಲ್ಲೆಲ್ಲಾ ಅವನು 
ಓತಪ್ರೊತನೂ ಆಗಿರುವನು . ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ 
ಗಾರ್ಗಿ ಜನಕನ ಆಸ್ಥಾನದಲ್ಲಿ ಕೇಳಿದ ಅಕ್ಷರಬ್ರಹ್ಮನ ಪ್ರಶ್ನೆಗೆ 
ಯಾಜ್ಞವಲ್ಕ ನ ಉತ್ತರ ಎಷ್ಟು ಗಂಭೀರವಾಗಿದೆ . 

“ ಗಾರ್ಗಿ , ಅದೇ ಅಕ್ಷರ ಎಂದು ಬ್ರಾಹ್ಮಣರು ಹೇಳುತ್ತಾರೆ. 
ಅದು ಅಸ್ಕೂಲ, ಅನಣು, ಅಹಸ್ತ , ಅದೀರ್ಘ, ಅಲೋಹಿತ, 
ಅಸ್ನೇಹ, ಅಕ್ಸಾಯು, ಅತಮಸ್ಸು , ಅವಾಯು, ಅನಾಕಾಶ, 
ಅಸಂಗ, ಅರಸ , ಅಗಂಧ , ಅಕಕ್ಕು , ಅಶೋತೃ, ಅವಾಕ್ಕು , 
ಅಮನಸ್ಸು , ಅತೇಜಸ್ಸು , ಅಪ್ರಾಣ, ಅಮುಖ, ಅಮಾತ್ರ , ಅನಂತರ 
ಅಬಾಹ . ಅದು ಯಾವುದನ್ನೂ ತಿನ್ನುವುದಿಲ್ಲ. ಅದನ್ನು 
ಯಾವುದೂ ತಿನ್ನುವುದಿಲ್ಲ , 

“ ಈ ಅಕ್ಷರದ ಪ್ರಶಾಸನದಿಂದಲೇ ಗಾರ್ಗಿ , ಸೂರ ಚಂದ್ರರು 
ತಮ್ಮ ಸ್ಥಾನದಲ್ಲಿ ನಿಲ್ಲಿಸಲ್ಪಟ್ಟಿದ್ದಾರೆ. ಈ ಅಕ್ಷರದ ಪ್ರಶಾಸನ 

ದಿಂದಲೇ ಗಾರ್ಗಿ , ದ್ಯುಲೋಕ, ಪೃಥ್ವಿಗಳು ತಮ್ಮ ಸ್ಥಾನದಲ್ಲಿ 
| ನಿಲ್ಲಿಸಲ್ಪಟ್ಟಿವೆ. ಈ ಅಕ್ಷರ ಪ್ರಶಾಸನದಿಂದಲೇ ಗಾರ್ಗಿ , ನಿಮಿಷಗಳು 

ಮುಹೂರ್ತಗಳು , ಅಹೋರಾತ್ರಿಗಳು , ಪಕ್ಷಗಳು ಮಾಸಗಳು ವರ್ಷ 
ಗಳು ತಮ್ಮ ತಮ್ಮ ಸ್ಥಾನದಲ್ಲಿ ನಿಲ್ಲಿಸಲ್ಪಟ್ಟಿವೆ. ಈ ಅಕ್ಷರದ ಪ್ರಶಾ 
ಸನದಿಂದಲೇ ಗಾರ್ಗಿ , ಕೆಲವು ನದಿಗಳು ಪೂರ್ವವಾಹಿನಿಯಾಗಿಯೂ 
ಇನ್ನು ಕೆಲವು ಪಶ್ಚಿಮವಾಹಿನಿಗಳಾಗಿಯೂ , ಮತ್ತೆ ಕೆಲವು ಆಯಾ 
ದಿಕ್ಕುಗಳಲ್ಲಿ ಹರಿಯುತ್ತಿರುತ್ತವೆ. ಈ ಅಕ್ಷರದ ಪ್ರಶಾಸನ 
ದಿಂದಲೇ ಗಾರ್ಗಿ , ಮನುಷ್ಯರು ದಾನಿಗಳನ್ನು ಹೊಗಳುತ್ತಾರೆ. 


ದೇವತೆಗಳು ಯಜಮಾನನನೂ , ಪಿತೃಗಳು ದರ್ವಿ ಹೋಮ 
ವನ್ನೂ ಅವಲಂಬಿಸುತ್ತಾರೆ”. 

“ ಯಾವನು ಗಾರ್ಗಿ , ಈ ಅಕ್ಷರವನ್ನು ತಿಳಿದುಕೊಳ್ಳದೆ ಅನೇಕ 
ಸಹಸವರುಷಗಳವರೆಗೆ ಈ ಲೋಕದಲ್ಲಿ ಹೋಮ ಮಾಡು 
ತ್ಯಾನೆಯೋ ಯಾಗ ಮಾಡುತ್ತಾನೆಯೋ ಅವನ ಆ ಕರ್ಮಫಲವು 
ನಶ್ವರವೇ ಆಗುವುದು . ಯಾವನು ಗಾರ್ಗಿ , ಈ ಅಕ್ಷರವನ್ನು 
ತಿಳಿದುಕೊಳ ದೆ ಈ ಲೋಕದಿಂದ ಹೋಗುವನೋ ಅವನು 
ಕೃಪಣನು, ಆದರೆ ಗಾರ್ಗಿ , ಯಾವನು ಈ ಅಕ್ಷರವನ್ನು ತಿಳಿದು 
ಕೊಂಡು ಈ ಲೋಕದಿಂದಹೋಗುವನೋ ಅವನು ಬ್ರಹ್ಮವಿದನು 

ಬ್ರಹ್ಮ ಈ ಪ್ರಪಂಚವನ್ನು ಸೃಷ್ಟಿಸಿದೆ. ಸೃಷ್ಟಿಸುವುದಕ್ಕೆ 
ಮುಂಚೆ ತಪಸ್ಸು ಮಾಡಿದ ಎನ್ನುವುದು ಪ್ರಶೋಪನಿಷತ್ತು , 
ಸೃಷ್ಟಿ ಒಂದು ಮಕ್ಕಳ ಆಟವಲ್ಲ. ಸೃಷ್ಟಿಗೆ ತಳಹದಿ ಬ್ರಹ್ಮನ 
ತಪಸ್ಸು , ಮಾನವ ಒಂದು ಸಣ್ಣ ಮನೆ ಕಟ್ಟಲು, ಒಂದು ಕ್ಷುದ್ರ 
ಯಂತ್ರವನ್ನು ತಯಾರು ಮಾಡಲು ಎಷ್ಟು ಆಲೋಚನೆ ಮಾಡು 
ತ್ಯಾನೆ. ಕೆಲವು ದಿನಗಳ ಹಿಂದೆ ರಷ್ಯಾ ದೇಶದವರು ಒಬ್ಬನನ್ನು 
ಆಕಾಶಕ್ಕೆ ಕಳುಹಿಸಿದರು . ಅವನು ಭೂಮಿಯ ಆಕರ್ಷಣದಿಂದ 
ಕಿತ್ತುಕೊಂಡುಹೋಗಿಭೂಮಿಯನ್ನು ಒಂದು ಪ್ರದಕ್ಷಿಣೆಮಾಡಿ 
ಹೊರಟ ಸ್ಥಳಕ್ಕೆ ಮರಳಿ ಕೇವಲ ಒಂದೂವರೆ ಘಂಟೆಯಲ್ಲಿ 
ಬಂದನು ಎಂಬುದನ್ನು ಕೇಳಿದಾಗ ಜನರ ಅಚ್ಚರಿಗೆ ಪಾರವಿರಲಿಲ್ಲ. 
ಈ ಒಂದು ಸಾಹಸವನ್ನು ಯಶಸ್ವಿಯಾಗಿ ನೆರವೇರಿಸಲು ಎಷ್ಟು 
ವಿಜ್ಞಾನಿಗಳು ಎಷ್ಟು ಕಾಲ ಇದಕ್ಕಾಗಿ ತಪಸ್ಸು ಮಾಡಿದರು ? 
ಬ್ರಹ್ಮನಾದರೊ ಅನಂತ ಗ್ರಹ ಚಂದ್ರ ತಾರೆ ನೀಹಾರಿಕೆಗಳನ್ನು 
ಆಕಾಶಕ್ಕೆ ಎಸೆದಿರುವನು . ಅವು ಹೇಗೆ ಯಾವ ಘರ್ಷಣೆಯ 
ಇಲ್ಲದೆ, ಹೆಚ್ಚು ಕಡಮೆಯಿಲ್ಲದೆ ಸುತ್ತುತ್ತಿವೆ. ಇಲ್ಲಿ ಒಂದು ಸಣ್ಣ 
ಕಣವನ್ನು ತಿಳಿಯಲೆತ್ನಿಸಲಿ , ಜೀವಾಣುವನ್ನು ತಿಳಿಯಲೆತ್ನಿಸಲಿ, 
ಅವನ ಚಾತುರ ಘನ ವಿದ್ವಾಂಸರನ್ನೂ ಅಣಕಿಸುವಂತಿದೆ. ನಾವು 
ಈ ಪ್ರಪಂಚವನ್ನು ತಿಳಿಯಲೆತ್ನಿಸಿದಾಗ ಅರ್ಥವಾಗುವುದು 
ಸೃಷ್ಟಿಕರ್ತನ ಚಾತುರ್ಯ, 

ಬ್ರಹ್ಮ ಆದಿಯಲ್ಲಿ ಪ್ರಾಣ (life) ಮತ್ತು ಭೂತ ( matter ) 
ಎರಡನ್ನೂ ಸೃಷ್ಟಿಮಾಡಿದ. ಅನಂತರ ಅವೆರಡೂ ನಾನಾ ರೀತಿ 


೨೬ 


ಉಪನಿಷತ್ ಪರಿಚಯ 


ಗಳಲ್ಲಿ ಮಿಶ್ರವಾಗಿ ವೈವಿಧ್ಯಪೂರ್ಣವಾದ ಈ ಜಗತ್ತು ಆಯಿತು. 
ಕಣದಿಂದ ನೀಹಾರಿಕೆಯವರೆಗೆ ಆ ಭೂತ ಬೇರೆ ಬೇರೆ ರೂಪ 
ದಲ್ಲಿರುವುದನ್ನು ನೋಡುವೆವು. ಜೀವಾಣುವಿನಿಂದ ಮನುಷ್ಯನ 
ವರೆಗೆ ಪ್ರಾಣ ಬೇರೆ ಬೇರೆ ರೂಪದಲ್ಲಿ ಪ್ರಪಂಚದಲ್ಲಿರುವುದನ್ನು 
ನೋಡುವೆವು. 
- ಬ್ರಹ್ಮನೇ ಸೃಷ್ಟಿಗೆ ಉಪಾದಾನಕಾರಣ ಮತ್ತು ನಿಮಿತ್ತ 
ಕಾರಣ. ತನ್ನಿಂದಲೇ ಪ್ರಪಂಚವನ್ನು ಸೃಷ್ಟಿಸುವನು . ಸೃಷ್ಟಿಸಿ 
ಆದಮೇಲೆ ಅದನ್ನು ಪ್ರವೇಶಿಸುವನು . ಚರಾಚರ ಜಗತ್ತಿನಲ್ಲೆಲ್ಲಾ 
ಓತಪ್ರೋತನಾಗಿರುವನು ಬ್ರಹ್ಮ . 

ಮುಂಡಕೋಪನಿಷತ್ತಿನಲ್ಲಿ ಬ್ರಹ್ಮ ಹೇಗೆ ಸೃಷ್ಟಿಸಿದ ಎಂಬು 
ದನ್ನು ವಿವರಿಸುವರು : “ ಹೇಗೆ ಜೇಡರಹುಳು (ನೂಲನ್ನು ) 
ಹೊರಕ್ಕೆ ತಂದು ಪುನಃ ಒಳಕ್ಕೆ ತೆಗೆದುಕೊಳ್ಳುವುದೊ , ಹೇಗೆ 
ಭೂಮಿಯಲ್ಲಿ ಸಸ್ಯಗಳು ಹುಟ್ಟುತ್ತವೆಯೋ , ಹೇಗೆ ಜೀವಂತರಾದ 
ಮನುಷ್ಯರಿಂದ ಕೇಶರೋಮಗಳು ಬೆಳೆಯುತ್ತವೆಯೋ ಹಾಗೆಯೇ 
ಅಕ್ಷರದಿಂದ ಇಲ್ಲಿ ಸಮಸ್ಯ ಜಗತ್ತು ಉಂಟಾಗುವುದು ”. 

ಅವನು ಹೇಗೆ ಪ್ರಪಂಚದಲ್ಲಿ ಹೊಕ್ಕಿರುವನು ಎಂಬುದನ್ನು 
ಶ್ವೇತಾಶ್ವತರ ಉಪನಿಷತ್ತು ಹೀಗೆ ವಿವರಿಸುವುದು : “ತಿಲದಲ್ಲಿ 
, ತೈಲದಂತೆ, ದಧಿಯಲ್ಲಿ ಬೆಣ್ಣೆಯಂತೆ, ಚಿಲುಮೆಯಲ್ಲಿ ನೀರಿನಂತೆ. 
- ಅರಣಿಯಲ್ಲಿ ಅಗ್ನಿಯಂತೆ, ಆತ್ಮನಲ್ಲಿ ಆತ್ಮನನ್ನು ನೋಡುವನು ". 

ಜೀವಿಕೂಡ ಬ್ರಹ್ಮನಿಂದ ಸಿಡಿದು ಬಂದವನು . ಅವನಲ್ಲಿರುವ 
ಪರಿಪೂರ್ಣತೆ, ಜ್ಞಾನ, ಇವೆಲ್ಲಾ ಜೀವಿಯಲ್ಲಿ ಸುಪ್ತಾವಸ್ಥೆಯಲ್ಲಿವೆ. 
ನಮ್ಮ ಆಧ್ಯಾತ್ಮಿಕ ಸಾಧನೆ ಎಂದರೆ ಸುಪ್ತಾವಸ್ಥೆಯಲ್ಲಿರುವುದನ್ನು 
ವ್ಯಕ್ಯಾವಸ್ಥೆಗೆ ತರುವುದೇ ಹೊರತು ಯಾವುದೋ ಮೊದಲಿಲ್ಲದ 
ಹೊಸ ಗುಣವನ್ನು ಪಡೆಯುವುದಲ್ಲ . 

“ ಇದು ಸತ್ಯ . ಪ್ರಜ್ವಲಿತವಾದ ಅಗ್ನಿಯಿಂದ ಅಗ್ನಿ ರೂಪವಾದ 
ಕಿಡಿಗಳು ಹೇಗೆ ಸಹಸ್ರಶಃ ಹುಟ್ಟುತ್ತವೆಯೋ ಹಾಗೆಯೇ ಎಲೆ 
ಸೌಮ್ಮ , ಅಕ್ಷರದಿಂದ ವಿವಿಧವಾದ ಜೀವಿಗಳು ಹುಟ್ಟುತ್ತವೆ 
ಮತ್ತು ಅದರಲ್ಲೇ ಲೀನವಾಗುತ್ತವೆ”. 

ನಾವು ಅವನನ್ನು ಪಡೆಯುವುದು ಎಂದರೆ ಅವನಲ್ಲಿ ಒಂದಾ 


ತತ್ರನ 


ಗುವುದು . ನಮ್ಮ ವ್ಯಕ್ತಿತ್ವ , ನದಿ ಹೇಗೆ ಸಾಗರವನ್ನು ಸೇರಿದಾಗ 
ತನ್ನ ನಾಮರೂಪಗಳನ್ನು ಕಳೆದುಕೊಳ್ಳುವುದೊ ಹಾಗೆ ಆಗುವುದು . 

“ ಹೇಗೆ ಹರಿಯುತ್ತಿರುವ ನದಿಗಳು ನಾಮರೂಪಗಳನ್ನು ಬಿಟ್ಟು 
ಸಮುದ್ರದಲ್ಲಿ ಅದೃಶ್ಯವಾಗುವುವೋ ಹಾಗೆಯೇ ವಿದ್ವಾಂಸನು 
ನಾಮರೂಪಗಳಿಂದ ಬಿಡುಗಡೆ ಹೊಂದಿ ಪರಾತ್ಪರನೂ ದಿವ್ಯನೂ 
ಆದ ಪುರುಷನನ್ನು ಹೊಂದುವನು ”. 

“ ಯಾವನು ಆ ಪರಬ್ರಹ್ಮವನ್ನು ತಿಳಿದುಕೊಳ್ಳುವನೋ 
ಅವನು ಬ್ರಹ್ಮವೇ ಆಗುವನು ”. 
- ಜೀವಿ ಬಂದಿರುವುದು ಬ್ರಹ್ಮದಿಂದ, ಹೋಗುವುದು ಬ್ರಹ್ಮ 
ನಲ್ಲಿಗೆ, ಇರುವಾಗಲೂ ಅವನು ಆ ಬ್ರಹ್ಮನಲ್ಲಿಯೇ ಇದ್ದರೂ 
ನಾಮರೂಪಗಳ ಗೋಜಿನಲ್ಲಿ ಸಿಕ್ಕಿ ತನ್ನ ನೈಜಸ್ವಭಾವವನ್ನು 
ಮರೆತಿರುವನು. ತನ್ನ ಹಿಂದಿರುವ ಎಲ್ಲ ಜೀವಿಗಳ ಸಾಮಾನ್ಯ 
ಹಿನ್ನೆಲೆಯಾದ ಬ್ರಹ್ಮನನ್ನು ಮರೆತಿರುವನು. ನಾವು ಎಲ್ಲಿಯವರೆಗೆ 
ಅದನ್ನು ತಮ್ಮ ತಃ ತಿಳಿಯುವುದಿಲ್ಲವೋ ಅಲ್ಲಿಯವರೆಗೆ ಪ್ರಪಂಚಕ್ಕೆ , 
ಬಂದು ಹೋಗಬೇಗುವುದು. ನಾವು ಇದೇ ಮೊದಲ 
ಸಂಸಾರಕ್ಕೆ ಬಂದಿರುವುದು . ಎಷ್ಟೋ ವೇಳೆ ಬಂದಿರುವೆವು, 
ಮುಂದೆಯೂ ಪೂರ್ಣತೆಯನ್ನು ಪಡೆಯುವವರೆಗೆ ಹೋಗಿ ಬರ 
ಬೇಕಾಗುವುದು. ನಮ್ಮ ನೈಜಸ್ಥಿತಿ ದೇಹ, ಇಂದ್ರಿಯ , ಮನಸ್ಸು 
ಬುದ್ದಿಗಳ ಆಚೆ ಇರುವುದು. ಈ ಪ್ರಪಂಚಕ್ಕೆ ಬಂದ ಮೇಲೆ ನಾವು 
ದೇಹ ಮನಸ್ಸು ಬುದ್ದಿಯನ್ನು ಉಪಯೋಗಿಸುತ್ತಿರಬಹುದು. 
ಆದರೆ ಅವೇ ನಾವಲ್ಲ. ಉಪಯೋಗಿಸುತ್ತ ಉಪಯೋಗಿಸುತ್ತ 
ನಾವೇ ಅವು ಎಂಬ ಭ್ರಮೆ ನಮ್ಮನ್ನು ಮೆಟ್ಟಿಕೊಂಡಿದೆ. ಈ ಭ್ರಮೆ 
ಯಿಂದ ಪಾರಾಗಬೇಕಾಗಿದೆ ನಾವು. ನಾವು ಕಠೋಪನಿಷತ್ತಿನಲ್ಲಿ 
ಇದನ್ನು ಓದುತ್ತೇವೆ: “ ಆತ್ಮನು ಅದ್ವಿತೀಯನು, ವಶೀ , ಸರ್ವ 
ಪ್ರಾಣಿಗಳ ಅಂತರಾತ್ಮ , ಒಂದು ರೂಪವನ್ನು ಬಹುರೂಪವಾಗಿ 
ಮಾಡಿಕೊಂಡಿರುವನು. ಆತ್ಮನಲ್ಲಿರುವ ಅವನನ್ನು ಯಾವ ವಿವೇಕಿ 
ಗಳು ನೋಡುತ್ತಾರೆಯೋ ಅವರಿಗೇ ಶಾಶ್ವತವಾದ ಸುಖ, ಇತರರಿ 
ಗ ”, “ ಆತ್ಮನು ಅನಿತ್ಯ ವಸ್ತುಗಳಲ್ಲಿ ನಿತ್ಯನು, ಚೇತನರಿಗೆ ಚೈತನ್ಯನು, 
ಒಬ್ಬನೇ ಆಗಿದ್ದರೂ ಬಹು ಜೀವರಿಗೆ ಕರ್ಮಫಲಗಳನ್ನು 
ಕೊಡುತ್ತಾನೆ. ಆತ್ಮನಲ್ಲಿರುವ ಅವನನ್ನು ಯಾವ ವಿವೇಕಿಗಳು 


ಉಪನಿಷತ್ ಪರಿಚಯ 


ನೋಡುತ್ತಾರೆಯೋ ಅವರಿಗೆ ಶಾಶ್ವತವಾದ ಶಾಂತಿ, ಇತರರಿಗಲ್ಲ ”. 
* ಶಾಶ್ವತವಾದ ಶಾಂತಿಯನ್ನು ಹೇಗೆ ಪಡೆಯುವುದು ಎಂಬು 
ದನ್ನು ಉಪನಿಷತ್ತು ಬೋಧಿಸುವುದು. ನಮಗೆ ಆ ಶಾಶ್ವತ ಶಾಂತಿ 
ಸಿಕ್ಕದೇ ಇರುವುದಕ್ಕೆ ಕಾರಣ ನಮ್ಮ ಮನಸ್ಸು ಮತ್ತು ಇಂದ್ರಿಯ 
ಗಳು ಬಹಿರ್ಮುಖವಾಗಿರುವುದರಿಂದ ನಮ್ಮ ಇಂದ್ರಿಯಗಳು 
ಯಾವಾಗಲೂ ರೂಪರಸ ಶಬ್ದ ಸ್ಪರ್ಶ ಗಂಧದ ಕಡೆ ಧಾವಿಸುತ್ತವೆ. 
ಮನಸ್ಸು ಮತ್ತು ಇಂದ್ರಿಯಗಳನ್ನು ನಿಗ್ರಹಿಸಿ ಅದನ್ನು ಅಂತ 
ರ್ಮುಖ ಮಾಡಿದರೆ ಅದು ಪರಮಾತ್ಮನ ಸಮೀಪಕ್ಕೆ ಹೋಗು 
ವುದು ಹೀಗೆ ಅಂತರ್ಮುಖ ಮಾಡಬಲ್ಲ ಧೀರರು ಬಹಳ ವಿರಳ 
ಪ್ರಪಂಚದಲ್ಲಿ. 

ಪರಬ್ರಹ್ಮನ ಸಾಕ್ಷಾತ್ಕಾರಕ್ಕೆ ಶ್ರವಣ ಮನನ ನಿಧಿಧ್ಯಾಸನ 
ಬೇಕೆಂದು ಯಾಜ್ಞವಲ್ಕ ಮೈತ್ರೇಯಿಗೆ ಹೇಳುವನು . ಅವನನ್ನು 
ಮೊದಲು ಕೇಳಬೇಕು, ಅನಂತರ ಮನನಮಾಡಬೇಕು. ಅನಂತರ 
ಧ್ಯಾನಮಾಡಬೇಕು. ಶ್ರವಣಮಾಡಬೇಕಾದರೆ ಪರಮಗುರುವಿನ 
ಬಾಯಿಂದ ಅದನ್ನು ಕೇಳಬೇಕು. ಸುಮ್ಮನೆಕೇಳಿದರೆ ಪ್ರಯೋಜನ 
ಎಲ್ಲ, ನಮ್ಮ ಮನಸ್ಸು ಕೇಳುವುದಕ್ಕೆ ಅಣಿಯಾಗಿರಬೇಕು. ಆಗಲೇ 
ಕೇಳುವುದರಿಂದ ಪ್ರಯೋಜನ ಪಡಿಯಬಹುದು. ಬೆಂಕಿಯ ಕಡ್ಡಿ 
ಯನ್ನು ಗೀರಿದರೆ ಹತ್ತಿಕೊಳ್ಳುವುದು . ಆದರೆ ಕಡ್ಡಿ ನೆನೆದು ಹೋಗಿ 
ದ್ದರೆ ಎಷ್ಟೇ ಗೀರಿದರೂ ಕಡಿಯು ಮುರಿದುಹೋಗುವುದೇ 
ವಿನಾ ಅದು ಹತ್ತಿಕೊಳ್ಳಲಾರದು. ಅದರಂತೆಯೇ ಶ್ರವಣಕ್ಕೆ 
ಮುಂಚೆ ನಮ್ಮ ಮನಸ್ಸನ್ನು ಹದಮಾಡಿಕೊಳ್ಳಬೇಕು . ಉಪ 
ನಿಷತ್ತಿನ ವಿಷಯಗಳನ್ನು ತಿಳಿದುಕೊಳ್ಳಬೇಕಾದರೆ ಅದಕ್ಕೆ ಸಾಧನ 
ಚತುಷ್ಟಯವನ್ನು ಅಭ್ಯಾಸಮಾಡಬೇಕು. ಆಗ ಮಾತ್ರ ನಾವುಕೇಳಿ 
ತಿಳಿದುಕೊಳ್ಳಬಹುದು. ಅವೇ ನಿತ್ಯ ಅನಿತ್ಯವನ್ನು ವಿವೇಕ, ಇಹ 
ಅಮುತ್ರ ಫಲಭೋಗವಿರಾಗ, ತಮ ದಮ ತಿತಿಕ್ಷ ಉಪರತಿ 
ಸಮಾಧಾನ ಮತ್ತು ಶ್ರದ್ಧೆ , ಅನಂತರ ಮುಮುಕ್ಷತ್ವ , ಇವು ಅತ್ಯಂತ 
ಆವಶ್ಯಕ. ಅನೇಕವೇಳೆ ನಮಗೆ ಒಂದು ವಿಷಯವನ್ನು ಕಲಿತು 
ಕೊಳ್ಳಬೇಕೆಂಬ ಕುತೂಹಲವೇನೋ ಇರಬಹುದು. ಆದರೆ ತಕ್ಕ 
ಸಿದ್ಧತೆಯನ್ನು ಪಡೆಯಲು ನಾವು ಸಿದ್ಧರಾಗಿಲ್ಲ. ಹಾಗೆ ಸಿದ್ದ 
ರಾಗಿಲ್ಲದೆ ತಿಳಿಯಲು ಯತ್ನಿಸಿದರೆ , ನಾವು ತಪ್ಪು ತಿಳಿದುಕೊಳ್ಳುವ 


ತತ್ವ 


ಸಂಭವವೇ ಹೆಚ್ಚು . ಗಹನ ತತ್ತ್ವವನ್ನು ತಪ್ಪು ತಿಳಿದುಕೊಳ್ಳು 
ವುದಕ್ಕಿಂತ ತಿಳಿಯದೇ ಇರುವುದೇ ಮೇಲು. ಅದಕ್ಕಾಗಿ ಎಲ್ಲರಿಗೂ 
ಸಾಧನ ಚತುಷ್ಟಯದ ಶಿಸ್ತನ್ನು ಒತ್ತಿ ಹೇಳುವರು. ಮುಂಚೆ 
ನಮ್ಮಲ್ಲಿ ನಿತ್ಯ ಅನಿತ್ಯ ವಸ್ತುವಿವೇಕ ಇರಬೇಕು. ಈ ಪ್ರಪಂಚದಲ್ಲಿ 
ನಿಜವಾಗಿ ಸತ್ಯ ಯಾವುದು , ತೋರಿಕೆ ಯಾವುದು ಅದನ್ನು ವಿಮರ್ಶಿ 
ಸುವ ದೃಷ್ಟಿ ಅತ್ಯಂತ ಆವಶ್ಯಕ. ಅನೇಕ ವೇಳೆ ನಾವು ತೋರಿಕೆ 
ಯನ್ನು ಸತ್ಯವೆಂದು ಭಾವಿಸುವೆವು, ನಿಜವಾದ ಸತ್ಯವನ್ನು ಗಣನೆಗೇ 
ತೆಗೆದುಕೊಳ್ಳುವುದಿಲ್ಲ. ಕಠೋಪನಿಷತ್ತಿನಲ್ಲಿ ಯಮ ನಚಿಕೇತನ 
ಮುಂದೆ ಸಕಲ ಭೋಗವಸ್ತುಗಳನ್ನೂ ಇಡುವನು . ಮರ್ತ್ಯ 
ಲೋಕದಲ್ಲಿ ಯಾವ ಯಾವ ಕಾಮಗಳು ದುರ್ಲಭವೋ ಅವನ್ನೆಲ್ಲ 
ಕೇಳು ಎನ್ನುವನು. ನಚಿಕೇತ ಒಂದು ಕ್ಷಣದಲ್ಲಿ ಇವೆಲ್ಲ ಕ್ಷಣಿಕ , 
ಮನಸ್ಸಿನ ತೇಜಸ್ಸನ್ನು ಕ್ಷೀಣಿಸುವುವು. ಇವುಗಳೆಲ್ಲ ನಿನಗೇ ಇರಲಿ ” 
ಎನ್ನುವನು . ಭೋಗದೃಷ್ಟಿ ನಮ್ಮಲ್ಲಿ ನಾಶವಾಗದೆ ಸತ್ಯವನ್ನು 
ತಿಳಿಯಬೇಕೆಂಬ ಹಂಬಲ ಉದಿಸದು . ಎರಡನೆಯದೇ ಈ 
ಪ್ರಪಂಚದಲ್ಲಿ ಸತ್ತಮೇಲೆಬರುವ ಫಲ ಮತ್ತು ಭೋಗದ ವಿಷಯ 
ದಲ್ಲಿ ವಿರಾಗ, ಇಹಲೋಕದಲ್ಲಿ ನಾವು ಮಾಡುವ ಕರ್ಮಗಳಿಗೆ 
ಬದ್ದರಾಗಿ ಅವುಗಳಿಂದ ಬರುವ ಕೀರ್ತಿ, ಯಶಸ್ಸು , ಭೋಗ 
ಮುಂತಾದುವುಗಳಿಗೆ ಕೈ ಒಡ್ಡಿ ದಾಸರಾಗುವೆವು. ಇಲ್ಲಿ ಅನುಭವಿ 
ಸುವುದು ಸಾಲದೆ ಬೇರೆ ಲೋಕವಿದ್ದರೆ ಅಲ್ಲಿಯ ಅದು ನಮಗೆ 
ದೊರೆಯಬೇಕಾದರೆ ಯಾವ ವ್ರತ ಹೋಮಾದಿಗಳನ್ನು ಮಾಡ 
ಬೇಕೆಂದ ಅರಿತು ಅದನ್ನು ಮಾಡುವವು. ಇವೆಲ್ಲ ನಮ್ಮನ್ನು 
ಸಂಸಾರಚಕ್ರದಲ್ಲಿ ಸುತ್ತುವಂತೆ ಮಾಡುವುದೇ ಹೊರತು ನಮ್ಮನ್ನು 
ಮುಕ್ತರನ್ನಾಗಿ ಮಾಡುವುದಿಲ್ಲ. ಈ ಆಸೆಯ ಮೊಳಕೆ ನಮ್ಮಲ್ಲಿ 
ನಾಶವಾಗಿರಬೇಕು. ಅವು ಎಂದರೆ ಪ್ರಪಂಚದ ಕಡೆಗೆ ಧಾವಿಸುವ 
ಮನಸ್ಸನ್ನು ನಿಗ್ರಹಿಸಬೇಕು. ಆಗ ಮಾತ್ರ ನಿಗ್ರಹಿಸಿದ ಶಕ್ತಿಯನ್ನು 
ಉತ್ತಮ ಕ್ಷೇತ್ರದಲ್ಲಿ ಹರಿಸಬಹುದು . ಧಮ ಎಂದರೆ ವಿಷಯ 
ವಸ್ತುಗಳ ಕಡೆ ಹೋಗುವ ಇಂದ್ರಿಯಗಳನ್ನು ತಡೆಗಟ್ಟಬೇಕು. 
ತಿತಿಕ್ಷ ಎಂದರೆ ಸಹಿಷ್ಣುತೆಯನ್ನು ಜೀವನದಲ್ಲಿ ಅಭ್ಯಾಸಮಾಡಬೇಕು. 
ಮುಯಿಗೆ ಮುಯಿ ತೀರಿಸುವ ಹಂಬಲವಿದ್ದರೆ ಮನಸ್ಸಿನಲ್ಲಿ 
ದೊಡ್ಡ ಆಂದೋಳನ ಏಳುವುದು , ಎಷ್ಟೊ ಮಾನಸಿಕ ಶಕ್ತಿ 


೩೦ 


ಉಪನಿಷತ ಪರಿಚಯ 


ವಯವಾಗುವುದು. ಧ್ಯಾನಕ್ಕೆ ಕೂತರು ಧ್ಯಾನವಾಗಲಾರದು 
ಇಂತಹ ಸ್ವಭಾವ ಇರುವವನಿಗೆ , ಉಪರತಿ ಎಂದರೆ ಮನಸ್ಸನ್ನು 
ವಿಷಯವಸ್ತುಗಳ ಸಂಸ್ಕಾರದಿಂದ ಸೆಳೆಯುವುದು. ಚಿತ್ರ ಸಮಾ 
ಧಾನವಾಗಿರಬೇಕು. ಆಗಲೆ ಮನಸ್ಸನ್ನು ಏಕಾಗ್ರ ಮಾಡಲು ಸಾಧ್ಯ . 
ವಸ್ತುವಿನ ನೈಜಸ್ಥಿತಿಯನ್ನು ತಿಳಿಯಲು ಸಾಧ್ಯ . ಮನಸ್ಸು 
ಉದ್ಯೋಗಕ್ಕೆ ಬಲಿಯಾದಾಗ ಯಥಾರ್ಥ ಜ್ಞಾನವನ್ನು ಅರಿಯ 
ಬಲ್ಲ ತನ್ನ ಸ್ವಭಾವವನ್ನು ಕಳೆದುಕೊಳ್ಳುವುದು. ಶ್ರದ್ದೆ ಎಂದರೆ 
ಗುರುವಾಕ್ಯದಲ್ಲಿ ಮತ್ತು ಆಧ್ಯಾತ್ಮಿಕ ವಿಷಯಗಳನ್ನು ಹೇಳುವ 
ಶಾಸ್ತ್ರದಲ್ಲಿ ಕೊನೆಯದೆ: ಮುಮುಕ್ಷತ್ವ , ತಾನು ಮುಕ್ತನಾಗ... 
ಬೇಕು ಎಂಬ ಆಸೆ ತೀವ್ರವಾಗಿರಬೇಕು, ಪ್ರಪಂಚದ ಮಾಯ 
ಯಿಂದ ತಪ್ಪಿಸಿಕೊಂಡು ಹೋಗಿ ಪರಬ್ರಹ್ಮನಲ್ಲಿ ಬಾಳುವುದಕ್ಕೆ . 
ಎಂದು ಈ ಹಂಬಲ ಉತ್ಕಟವಾಗುವುದೋ ಆಗ ಅವನಿಗೆ 
ಯಾವುವು ಅತ್ಯಂತ ಅವಶ್ಯಕವೋ ಅವೆಲ್ಲ ತಮಗೆ ತಾವೇ ಒದಗಿ 
ಬರುವುವು. ಆಧ್ಯಾತ್ಮಿಕ ಜೀವನದ ಗಾಢನಿಯಮ ಇದು. 

ನಾವು ಅಣಿಯಾದ ಮೇಲೆ ಯೋಗ್ಯ ಗುರುವಿನ ಹತ್ತಿರ 
ಹೋಗಿ ಅವನು ಹೇಳುವುದನ್ನು ಕೇಳಬೇಕು, ಇಲ್ಲಿ ಓದಬೇಕು 
ಎನ್ನುವುದಿಲ್ಲ, ಕೇಳಬೇಕು ಎಂದು ಹೇಳುವರು . ಓದುವುದಕ್ಕಿಂತ 
ಈ ಜೀವನದಲ್ಲಿ ಅನುಭವಸ್ತರಿಂದ ಕೇಳುವುದು ಹೆಚ್ಚು ಪ್ರಯೋ 
ಜನಕಾರಿ . ಅಂತಹ ಮನುಷ್ಕನು ಆಡುವ ಮಾತಿನ ಹಿಂದೆ ಅವನ 
ಅನುಭವದ ಶಕ್ತಿ ಇರುವುದು. ಕೇಳುವವನ ಮೇಲೆ ಇದು ಪರಿ 
ಣಾಮಕಾರಿಯಾಗುವುದು, ನಾವೇ ಓದಿದಾಗ ಅರ್ಥವಾಗದಿರುವುದು 
ಮಹಾತ್ಮನ ಬಾಯಿಂದ ಕೇಳಿದಾಗ ಅರ್ಥವಾಗುವುದು . 

ಕೇಳಿದ ಮೇಲೆ ಅದನ್ನು ನಾವು ಮನನಮಾಡಬೇಕು. ಕೇಳು 
ವುದು ಕಲಿತುಕೊಳ್ಳುವುದಕ್ಕೆ ಪ್ರಾರಂಭ ಮಾತ್ರ . ಅದು ಚೆನ್ನಾಗಿ 
ನಮ್ಮ ಮನಸ್ಸಿನಲ್ಲಿ ನೆನೆಯಬೇಕು. ಅದನ್ನೇ ಕುರಿತು ನಾವು 
ಪದೇ ಪದೇ ಮನನಮಾಡುತ್ತಿರಬೇಕು. ಆಗಲೆ ವಿಷಯವನ್ನು 
ಆಳವಾಗಿ ವಿವರವಾಗಿ ತಿಳಿಯಲು ಸಾಧ್ಯವಾಗುವುದು . ಹಸು 
ಮುಂಚೆ ಹುಲ್ಲನ್ನು ಮೇಯುವುದು . ಅನಂತರ ಒಂದು ಕಡೆ ಮಲಗಿ 
ಮೆಲಕು ಹಾಕುವುದು . ಆಗಲೇ ಅದು ಚೆನ್ನಾಗಿ ಜೀರ್ಣವಾಗಿ 
ರಕ್ತಗತವಾಗಬೇಕಾದರೆ, ಹಾಗೆಯೇ ಮನನ. 


ತತ 


೩೧ 


ಅನಂತರದ ಮೆಟ್ಟಲೇ ನಿದಿಧ್ಯಾಸನ ಅಥವಾ ಧ್ಯಾನ, ಉಪ 
ನಿಷತ್ತಿನಲ್ಲಿ ಯಾವ ದೇವದೇವಿಯರನ್ನು ಕುರಿತು ಉಪಾಸನೆ 
ಮಾಡು ಎಂದು ಹೇಳುವುದಿಲ್ಲ. ಅಲ್ಲಿ ಪ್ರಣವೋಪಾಸನೆಯೇ 
ಶ್ರೇಷ್ಠ ಉಪಾಸನೆ. ಇದನ್ನೇ ಶಬ್ದಬ್ರಹ್ಮ ಎನ್ನುವರು. ನಾವು 
ಪರಬ್ರಹ್ಮನ ಕಡೆ ಹೋಗಬೇಕಾದರೆ ಪ್ರಣವೋಪಾಸನೆ ಒಂದು 
ಏಣಿಯಂತೆ, ಈ ಉಪಾಸನೆ ನಮಗೆ ಸಗುಣ ನಿರ್ಗುಣಗಳೆರಡನ್ನೂ 
ಕೊಡಬಲ್ಲದು. ಈ ಉಪಾಸನೆಯನ್ನೆ ಯಮ ನಚಿಕೇತನಿಗೆ 
ಕಠೋಪನಿಷತ್ತಿನಲ್ಲಿ ಹೇಳಿದ್ದು . “ ಎಲ್ಲ ವೇದಗಳು ಯಾವ ಪದ 
ವನ್ನು ಪ್ರತಿಪಾದಿಸುತ್ತವೆಯೋ , ಎಲ್ಲಿ ತಪಸ್ಸು ಯಾವುದನ್ನು 
ಹೇಳುತ್ತವೆಯೋ , ಯಾವುದನ್ನು ಇಚ್ಚಿಸುತ್ತ ಬ್ರಹ್ಮಚಯ್ಯವನ್ನು 
ಆಚರಿಸುತ್ತಾರೆಯೋ , ಆ ಪದವನ್ನು ಸಂಗ್ರಹವಾಗಿ ಹೇಳುತ್ತೇನೆ. 
ಇದು ಓಂ ಎಂಬುದು. ಈ ಅಕ್ಷರವೇ ಬ್ರಹ್ಮ . ಈ ಅಕ್ಷರವೇ ಪರ, 
ಈ ಅಕ್ಷರವನ್ನು ತಿಳಿದುಕೊಂಡು ಯಾವನು ಯಾವುದನ್ನು ಬಯ 
ಸುತ್ತಾನೆಯೋ ಅವನಿಗೆ ಅದೇ ಆಗುವುದು . ಈ ಆಧಾರ ಪರ 
ವಾದದ್ದು . ಈ ಆಧಾರವನ್ನು ತಿಳಿದುಕೊಂಡು ಬ್ರಹ್ಮಲೋಕದಲ್ಲಿ 
ಮಹಿಮೆಯನ್ನು ಪಡೆಯುತ್ತಾನೆ”. ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ 
ಆ ಉಪಾಸನೆಯನ್ನು ಹೇಗೆ ಮಾಡಬೇಕು ಎಂಬುದನ್ನು ವಿವರಿ 
ಸುವರು : “ ತನ್ನ ಸ್ವಂತ ದೇಹವನ್ನು ಒಂದು ಅರುಣಿಯನ್ನಾಗಿ 
ಮಾಡಿ, ಪ್ರಣವವನ್ನು ಉತ್ತರ ಅರುಣಿಯನ್ನಾಗಿ ಮಾಡಿ, ಧ್ಯಾನ 
ಅಭ್ಯಾಸದಿಂದ ಮಥನ ಮಾಡಿ ಅಡಗಿಕೊಂಡಂತೆ ಇರುವ ದೇವ 
ನನ್ನು ನೋಡಬೇಕು . ಆಗ ಮಾತ್ರ ಮುಂಡಕೋಪನಿಷತ್ತು 
ಹೇಳುವಂತೆ “ ಇವನ ಹೃದಯ ಗ್ರಂಥಿ ನಾಶವಾಗುವುದು , ಸರ್ವ 
ಸಂಶಯಗಳೂ ವಿಚ್ಛೇದವಾಗುವುವು. ಕರ್ಮಗಳು ಕೀಣವಾಗು 
ವುವು”. ಆಗಲೆ ನಮಗೆ ಮುಂದೆ ಬರುವ ಮುಂಡಕೋಪನಿಷತ್ತಿನ 
ಅನುಭವ ಆಗುವುದು; “ ಅಲ್ಲಿ ಸೂರನಾಗಲಿ, ಚಂದ್ರನಾಗಲಿ , 
ನಕ್ಷತ್ರಗಳಾಗಲಿ ಪ್ರಕಾಶಿಸುವುದಿಲ್ಲ. ಈ ಮಿಂಚುಗಳು ಪ್ರಕಾಶಿ 
ಸುವುದಿಲ್ಲ . ಈ ಅಗ್ನಿಯು ಪ್ರಕಾಶಿಸುವುದಿಲ್ಲ. ಪ್ರಕಾಶಿಸುವ 
ಅವನನ್ನು ಅನುಸರಿಸಿ ಎಲ್ಲವೂ ಪ್ರಕಾಶಿಸುತ್ತಿರುವುದು . ಅವನ 
ಪ್ರಕಾಶದಿಂದಲೇ ಇವೆಲ್ಲವೂ ಪ್ರಕಾಶಿಸುತ್ತಿರುವುದು . ಮುಂದಿರುವ 
ಇದು ಅಮೃತವಾದ ಬ್ರಹ್ಮವೇ , ಹಿಂದೆಯೂ ದಕ್ಷಿಣಕ್ಕೂ 


೩೨ 


ಉಪನಿಷತಕ ಪರಿಚಯ 


ಉತ್ತರಕ್ಕೂ ಇರುವುದು ಬ್ರಹ್ಮವೇ , ಕೆಳಗೂ ಮೇಲೂ ಪ್ರಸರಿ 
ಸಿರುವುದು ಬ್ರಹ್ಮವೇ . ಈ ಜಗತ್ತೆಲ್ಲವೂ ಶ್ರೇಷ್ಟತಮವಾದ 
ಬ್ರಹ್ಮವೇ .. . ಯಾವನು ಆ ಪರಬ್ರಹ್ಮವನ್ನು ಅರಿತುಕೊಳ್ಳು 
ವನೋ ಅವನು ಬ್ರಹ್ಮವೇ ಆಗುವನು". 


4. ಬೋಧನೆಯ ವೈಶಿಷ್ಟ 
. ಉಪನಿಷತ್ತಿನ ಗಹನ ತತ್ವಗಳು ಅನುಷ್ಠಾನ ಪ್ರಧಾನ 
ವಾದುವು. ಅವು ಮೊದಲು ಅನುಷ್ಠಾನವಾಗಿ ಅನಂತರ ಒಂದು 
ಸಿದ್ಧಾಂತವಾದವು. ಅನೇಕ ವೇಳೆ ನಾವು ವೇದಾಂತವನ್ನು ಅನು 
ಷಾನಕ್ಕೆ ತರಲು ಅಸಾಧ್ಯ . ಇದು ಪ್ರಪಂಚದ ಹವ್ಯಾಸವಿಲ್ಲದ 
ವರಿಗೆ ಸರಿ , ಜಗದ ಗಡಿಬಿಡಿಯಲ್ಲಿರುವವರಿಗೆ ಅಸಾಧ್ಯ ಎಂದು 
ಟೀಕಿಸುವೆವು. ಆದರೆ ಉಪನಿಷತ್ತು , ಮುಂಚೆ ಹುಟ್ಟಿದೆ ಜಗದ 
ಚಟುವಟಿಕೆಯ ಸುಳಿಯಲ್ಲಿ ಎಲ್ಲರಿಗಿಂತ ಹೆಚ್ಚು ಸಿಕ್ಕಿದ್ದವರಿಂದ 
ಎಂದರೆ ನಮಗೆ ಆಶ್ಚರ್ಯವಾಗುವುದು . ಶ್ವೇತಕೇತು ಮತ್ತು 
ಅವನ ತಂದೆ ಇಬ್ಬರೂ ಬ್ರಹ್ಮನಿಷ್ಠರಾಗಿದ್ದರು. ಅವರಿಬ್ಬರೂ 
ಪ್ರವಹಣ ಜೈವಲಿ ಎಂಬ ಪಾಂಚಾಲ ರಾಜನ ಬಳಿಗೆ ಬಂದು 
ಅವನನ್ನು ಪ್ರಶ್ನಿಸಿದರು . ಆಗ ಆ ರಾಜನು “ ಇದುವರೆಗೆ ಈ ವಿದ್ಯೆ 
ಬ್ರಾಹ್ಮಣರಿಗೆ ಗೊತ್ತಿರಲಿಲ್ಲ. ಹಿಂದೆ ಎಲ್ಲ ಲೋಕಗಳಲ್ಲಿಯೂ 
ಈ ವಿದ್ಯೆಯ ಅನುಶಾಸನವು ಕೃತಿಯರಿಗೇ ಸೇರಿತ್ತು ” ಎಂದು 
ಅವರಿಗೆ ಉಪದೇಶ ಮಾಡಿದನೆಂದು ಛಾಂದೋಗ್ಯ ಉಪನಿಷತ್ತು 
ಹೇಳುವುದು . ಆಗಿನ ಕಾಲದಲ್ಲಿ ರಾಜ ನಿರಂಕುಶಪ್ರಭು, ರಾಜ್ಯ 
ವನ್ನು ಆಳಬೇಕಾಗಿತ್ತು . ನ್ಯಾಯಾನ್ಯಾಯಗಳನ್ನು ವಿಚಾರಿಸ 
ಬೇಕಾಗಿತ್ತು . ಯುದ್ಧರಂಗದಲ್ಲಿ ಸೈನ್ಯದ ಮೇಲ್ವಿಚಾರಣೆಯನ್ನೂ 
ನೋಡಿಕೊಳ್ಳ ಬೇಕಾಗಿತ್ತು . ಇಂತಹ ರಾಜರಿಗೆ ಉಪನಿಷತ್ತಿನಲ್ಲಿ 
ಬರುವ ಸತ್ಯವನ್ನು ಚಿಂತಿಸಲು ಅವಕಾಶವಿತ್ತು . ಅದನ್ನು ಅನುದಿನ 
ಜೀವನದಲ್ಲಿ ಬಳಕೆಗೆ ತರಲು ಸಾಧ್ಯವಿತ್ತು ಎಂದು ನೋಡುವೆವು. 
ಅಂತಹ ರಾಜನ ಜೀವನದೊಂದಿಗೆಹೋಲಿಸಿ ನೋಡಿದರೆ ನಮ್ಮದು 
ವಿರಾಮಜೀವನ . ಯಾವುದು ಅವನಿಗೆ ಸಾಧ್ಯವಾಯಿತೋ 
ಅದು ನಮಗೂ ಸಾಧ್ಯವಾಗಬೇಕು. ಅಸಾಧ್ಯವನ್ನು ಉಪನಿಷತ್ತು 


ಬೋಧನೆಯ ವೈಶಿಷ್ಟ 


೩೩ 


ಬೋಧಿಸುವುದಿಲ್ಲ. ಜಗದ ಹವ್ಯಾಸವನ್ನು ಬಿಟ್ಟವರಿಗೆ ಮಾಸಲಲ್ಲ 
ವೇದಾಂತ, ನಿತ್ಯಜೀವನದಲ್ಲಿ ಎಲ್ಲರಿಗೂ ಸಹಾಯಕ್ಕೆ ಬರಬೇಕು 
ಒಂದು ತತ್ಯ ಪ್ರಯೋಜನಕ್ಕೆ ಬರಬೇಕಾದರೆ, ಇಂತಹ ಸಾಧ್ಯತೆ 
ಮತ್ತು ಪ್ರಯೋಜನವನ್ನು ಅವರ ಸಂದೇಶದಲ್ಲಿ ನೋಡುತ್ತೇವೆ. 

ಮಾನವಜೀವನವನ್ನು ನಿಕೃಷ್ಟವಾಗಿ ಎಣಿಸುವುದಿಲ್ಲ ಉಪ 
ನಿಷತ್ತು . ಎಲ್ಲಿಯೂ ಅದನ್ನು ದೂರುವುದಿಲ್ಲ. ಮಾನವ ಎಂದರೆ 
ಸೃಷ್ಟಿಯ ವಿಕಾಸದ ಏಣಿಯಲ್ಲಿ ತುತ್ತುದಿಯಲ್ಲಿ ಇರುವವನು . 
“ ಶೃಣ್ವಂತು ಸರ್ವೇ ಅಮೃತಸ್ಯ ಪುತ್ರಾಃ ” ಎಂದು ಶ್ವೇತಾಶ್ವತರ 
ಉಪನಿಷತ್ತು ಮಾನವನನ್ನು ಸಂಬೋಧಿಸುವುದು . ಮಾನವರನ್ನು 
ಪಾಪಿಗಳೆಂದು ಕರೆಯುವುದೇ ಈಶ್ವರ ನಿಂದೆ. ನಾವು ಬ್ರಹ್ಮನಿಂದ 
ಬಂದವರು , ಅವನೆಡೆಗೆ ಹೊರಟವರು . ಸದ್ಯಕ್ಕೆ ಇರುವಾಗಲೂ 
ಅವನಲ್ಲಿ ಇರುವೆವು. ಆದರೆ ತತ್ಕಾಲಕ್ಕೆ ಮರೆತಿರುವೆವು. ಆ ಸ್ಥಿತಿ 
ಯನ್ನು ನಾವು ಸಾಧನೆಯಿಂದ ಜ್ಞಾಪಿಸಿಕೊಳ್ಳಬೇಕಾಗಿದೆ. ಅಶಿಷ್ಟ 
ಧೃಡಿಷ ಬಲಿಷ್ಟರಾಗಬೇಕೆಂದು ಉಪನಿಷತ್ತು ಹೇಳುವುದು . 
ಅಂತೂ ಹೇಗೋ ಕಾಲಯಾಪನೆ ಮಾಡುವುದಲ್ಲ. ಧೀರರಾಗಿ 
ಬಾಳಬೇಕು, ಸಾಹಸದಿಂದ ಬಾಳಬೇಕು, ಜೀವನವನ್ನು ಒಂದು 
ವರದಂತೆ ಸ್ವೀಕರಿಸಬೇಕು. ಇದೊಂದು ಶಾಪ ಎಂದು ಗೋಳಿಟ್ಟು 
ಒರಲುವ ಅಳುಮೋರೆಯ ಧರ್ಮವನ್ನು ಉಪನಿಷತ್ತು ಬೋಧಿ 
ಸುವುದಿಲ್ಲ. 

ಪ್ರಪಂಚವನ್ನು ಅನುಭವಿಸಬೇಡಿ ಎನ್ನುವುದಿಲ್ಲ ಉಪನಿಷತ್ತು . 
ಅನುಭವಿಸುವ ರಹಸ್ಯವನ್ನು ತಿಳಿದುಕೊಂಡು ಅನುಭವಿಸಿ ಎನ್ನು 
ವುದು. ನಮಗೆಲ್ಲ ಅನುಭವಿಸುವ ಆಸೆ, ರೂಪ ರಸ ಶಬ್ದ ಗಂಧಗಳು 
ನಮ್ಮನ್ನು ಕರೆಯುತ್ತಿವೆ. ರಹಸ್ಯವನ್ನು ಕಲಿಯಲು ತಾಳ್ಮೆ ಇಲ್ಲ . 
ತಕ್ಷಣ ಅದರ ಕರೆಗೆ ಗಮನಕೊಟ್ಟು ಬೀಳುವೆವು. ಈಜು ಬರ 
ದವನು ನೀರಿಗೆ ಬಿದ್ದಂತೆ ಆಗುವುದು . ನೊಣ ಹಲಸಿನ ಹಣ್ಣನ್ನು 
ತಿನ್ನಲು ಹೋಗಿ ಅಂಟಿನಮೇಲೆ ಕುಳಿತಂತಾಗುವುದು , ಅನಂತರ 
ದುಃಖಪಡುವೆವು. ಈ ಪ್ರಪಂಚದಲ್ಲಿ ಏನಿದೆಯೋ ಅದನ್ನೆಲ್ಲ 
ಭಗವಂತನಿಂದ ತುಂಬಿ ಎಂದು ಈಶಾವಾಸ್ಯ ಉಪನಿಷತ್ತು 
ಹೇಳುವುದು. ದೇವರನ್ನು ಜ್ಞಾಪಕದಲ್ಲಿಟ್ಟುಕೊಂಡು , ಇದೆಲ್ಲ 
ಅವನದೆಂಬ ಭಾವನೆಯಿಂದ ಪ್ರಪಂಚವನ್ನು ಆಸ್ವಾದಿಸುವ, ಆಗ 


ಉಪನಿಷತ್ ಪರಿಚಯ 


ದುಃಖ ದುರಂತಗಳಿಗೆ ಕಾರಣವಾದವು ನಮ್ಮ ಜೀವನವನ್ನು 
ಪ್ರವೇಶಿಸುವುದಿಲ್ಲ. ಎಂದು ಈಶನನ್ನು ಮರೆಯುವೆವೊ ಅಮ್ಮ ತವು 
ವಿಷವಾಗುವುದು , ಎಂದು ಮರೆಯುವುದಿಲ್ಲವೊ ವಿಷವು ಅಮೃತ 
ವಾಗುವುದು . ಜೀವನದಲ್ಲಿ ಬಾಳುವುದೊಂದು ದೊಡ್ಡ ಕಲೆ. ನಾವು 
ಶಾಂತಿಯನ್ನು ಅನುಭವಿಸಿ, ಸುತ್ತಲೂ ಇರುವವರಿಗೆ ಶಾಂತಿ 
ನೀಡುವುದೇ ಜೀವನದ ಮುಖ್ಯ ಉದ್ದೇಶ. ಇದಕ್ಕೆ ನಾವು ಅಣಿ 
ಯಾಗಬೇಕು, ತರಬೇತು ತೆಗೆದುಕೊಳ್ಳಬೇಕು. ಸುಮ್ಮನೆ ಆತುರ 
ದಿಂದ ಧಾವಿಸಿದರೆ ಇಲ್ಲದ ಕಷ್ಟನಷ್ಟಗಳಿಗೆ ಒಳಗಾಗುವವು. ಜೀವನ 
ವನ್ನು ಅನಂತರ ಹಳಿಯುವೆವು. 

ಈಶಾವಾಸ್ಯ ಉಪನಿಷತ್ತು, ಬೋಧಿಸುವ ಮತ್ತೊಂದು 
ಅಮರ ಸತ್ಯವೇ “ ತ್ಯಾಗದಿಂದ ಅನುಭವಿಸು ” ಎಂಬುದು. ಸಂಗ್ರ 
ಹಿಸುವುದರಲ್ಲಿ ಆನಂದವಿದೆ. ಅದನ್ನು ಮತ್ತೊಬ್ಬರಿಗೆ ನೀಡು 
ವುದರಲ್ಲಿ ಅದಕ್ಕಿಂತ ಮಿಗಿಲಾದ ಆನಂದವಿದೆ. ಈಶನು ನಮಗೆ 
ಏನನ್ನು ಕೊಟ್ಟಿರುವನೋ ಅದನ್ನು ಅವನ ಮಕ್ಕಳಿಗೆ ಕೊಟ್ಟು 
ಅನುಭವಿಸಬೇಕು. ನಾವು ಏನನ್ನು ಕೊಡುವೆವೊ ಅದು ನಮ್ಮ 
ಉದ್ದಾರಕ್ಕೆ ಕಾದು ನಿಂತಿರುವುದು. ನಾವು ಕೊಟ್ಟದ್ದು ಹತ್ಯಾಗಿ 
ನೂರಾಗಿ ಸಾವಿರವಾಗಿ ನಮೆಡೆಗೆ ಬರುವುದು. ಸಂಗ್ರಹದಿಂದ 
ಬಂದ ಆನಂದಕ್ಷೀಣವಾಗುವುದು ಎಂದು ನಾವು ಅದನ್ನು ಇತರರಿಗೆ 
ಕೊಡುವೆವೊ ಅದು ವೃದ್ಧಿಯಾಗುವುದು. 

“ ಈ ಪ್ರಪಂಚದಲ್ಲಿ ಶಾಸ್ತ್ರ ವಿಹಿತವಾದ ಕರ್ಮಗಳನ್ನು 
ಮಾಡುತ್ತಲೆ ನೂರು ವರ್ಷ ಜೀವಿಸಲು ಇಚ್ಛೆಪಡಬೇಕು ”. 
ಏಕಾದರೆ ಪ್ರಪಂಚಕ್ಕೆ ಬಂದೆನೋ , ಎಷ್ಟು ಬೇಗ ಇಲ್ಲಿಂದಹೋದರೆ 
ಅಷ್ಟು ಮೇಲು ಎಂಬ ಹೇಡಿಯ ಸೂತ್ರವನ್ನು ಉಪನಿಷತ್ತು 
ಹೇಳುವುದು . ನಾವುಪ್ರಪಂಚಕ್ಕೆ ಬಂದಮೇಲೆಪೂರ್ಣ ಆಯುಸ್ಸನ್ನು 
ಬಾಳಬೇಕು; ಓಡಿಹೋಗುವುದಲ್ಲ . ಬಾಳುತ್ತಿರುವಾಗ ಜೀವನ 
ಧಾರ್ಮಿಕ ಕರ್ಮಗಳಿಂದ ತುಂಬಿತುಳುಕಾಡುತ್ತಿರಬೇಕು. 
ಜೀವನ ಸ್ವಾರ್ಥವಾಗಿ ಬಾಳುವುದಲ್ಲ, ಸೋಮಾರಿಯಾಗಿ 
ಬಾಳುವುದಲ್ಲ. ದೇವರಪೀಠದ ಬಳಿ ಉರಿಯುತ್ತಿರುವ 
ಗಂಧದಕಡ್ಡಿ ಕ್ಷಣ ಕ್ಷಣಕ್ಕೂ ಕಡಮೆಯಾಗುತ್ತಿದ್ದರೂ ತನ್ನ 
ಸುವಾಸನೆಯಿಂದ ವಾತಾವರಣವನ್ನೆಲ್ಲಾ ತುಂಬುವಂತೆ ಪ್ರೀತಿ 


೩೫ 


ಬೋಧನೆಯ ವೈಶಿಷ್ಟ 
ಮತ್ತು ಸೇವೆಯ ಪರಿಮಳದಿಂದ ತುಂಬಿ ಬಾಳು ಮಾಯವಾಗ 
ಬೇಕು ಎಂಬುದನ್ನು ನಾವುನೋಡುವೆವು. 

ಮುಕ್ತಿ ಎಂಬುದು ಬ್ರಾಹ್ಮಸ್ಥಿತಿ. ನಾವಿರುವಾಗ ಅದನ್ನು 
ಅನುಭವಿಸಬೇಕು. ಈಗಲ್ಲದೆ ಕಾಲವಾದಮೇಲೆ ಏನೋ ಸಿಕ್ಕ 
ಬಹುದಾದ ಲೋಕವನ್ನೋ ಸ್ಥಿತಿಯನ್ನೊ ಉಪನಿಷತ್ತು ಹೇಳು 
ವುದಿಲ್ಲ . ಈಗ ಇಲ್ಲದುದು ಅನಂತರ ಬರಲಾರದು. ಈಗ ಅದು 
ಇದ್ದರೆ ಅದು ಸತ್ಯ , ಇಲ್ಲದೆ ಇದ್ದರೆ ಅದನ್ನು ಸ್ವೀಕರಿಸ 
ಬೇಕಾಗಿಲ್ಲ. ಅಂತೆಕಂತೆಯ ಪುರಾಣದ ಮೇಲೆ ನಿಂತಿಲ್ಲ. ವರ್ತ 
ಮಾನದ ಅನುಭವದ ಆಧಾರದಮೇಲೆ ನಿಂತಿದೆ ಉಪನಿಷತ್ತು . 
ಕೇನ ಉಪನಿಷತ್ತು ಹೀಗೆ ಹೇಳುವುದು : “ ಇಲ್ಲಿಯೇ ಅರಿತುಕೊಂಡರೆ 
ಸತ್ಯ ಉಂಟು . ಇಲ್ಲಿ ಅರಿತುಕೊಳ್ಳದಿದ್ದರೆ ದೊಡ್ಡ ವಿನಾಶ 
ವಾಗುತ್ತದೆ. ವಿವೇಕಿಗಳು ಸರ್ವ ಪ್ರಾಣಿಗಳಲ್ಲಿಯೂ ಆತ್ಮತತ್ರ್ಯ 
ವನ್ನು ಅರಿತುಕೊಂಡು ಈ ಲೋಕದಿಂದ ಹೋಗಿ ಅಮೃತರಾಗು 
ತಾರೆ. ಯಾವಾಗ ಬ್ರಹ್ಮ ಪ್ರತಿ ಬೋಧದಲ್ಲಿಯ ತಿಳಿಯಲ್ಪಡು 
ವುದೊ ಆಗ ತಿಳಿದಂತಾಗುವುದು ”. 
ಈ ಅಧ್ಯಯನವನ್ನು ಪೂರೈಸಿಕೊಂಡು ಹೋಗುವ ವೇಳೆ ಬ್ರಹ್ಮ 
ಚಾರಿಗಳಿಗೆ ಗುರು ಮಾಡುವ ಬೋಧನೆ ಇಂದಿಗೂ ಅನುಕರಣೀ 
ಯವಾಗಿದೆ! “ ಸತ್ಯವನ್ನು ಹೇಳು, ಧರ್ಮವನ್ನು ಆಚರಿಸು, 
ಅಧ್ಯಯನದಲ್ಲಿ ಪ್ರಮಾದ ಮಾಡಬೇಡ, ಆಚಾರನಿಗೆ ಇಷ್ಟವಾದ 
ಧನವನ್ನು ತಂದುಕೊಟ್ಟು ಸಂತತಿಯನ್ನು ವಿಚ್ಚಿನ್ನಗೊಳಿಸದಿರು . 
ಸತ್ಯದಿಂದ ಕದಲಕೂಡದು. ಧರ್ಮದಿಂದ ಕದಲಕೂಡದು.ಕುಶಲ 
ದಿಂದಕದಲಕೂಡದು . ಮಂಗಳ ಯುತವಾದ ಧರ್ಮದಿಂದಕದಲ 
ಕೂಡದು. ಸ್ವಾಧ್ಯಾಯ ಪ್ರವಚನಗಳಿಂದ ಕದಲ ಕೂಡದು. ದೇವ 
ಪಿತೃ ಕಾರ್ಯಗಳಿಂದ ಕದಲಕೂಡದು. ತಾಯಿಯೆ ನಿನಗೆ ದೇವ 
ರಾಗಲಿ , ತಂದೆಯೇ ನಿನಗೆ ದೇವರಾಗಲಿ , ಅತಿಥಿಯೇ ನಿನಗೆ ದೇವ 
ರಾಗಲಿ , ಯಾವ ಕರ್ಮಗಳು ಅನಿಂದಿತವೊ ಅವುಗಳನ್ನು ಸೇವಿಸ 
ಬೇಕು. ಉಳಿದವುಗಳನ್ನು ಸೇವಿಸಕೂಡದು. ನಮ್ಮಲ್ಲಿ ಯಾವ ಒಳ್ಳೆ 
ನಡತೆಗಳಿವೆಯೋ ಅವನ್ನೆ ಸೇವಿಸಬೇಕು, ಉಳಿದವುಗಳನ್ನು ಸೇವಿಸ 
ಕೂಡದು. ನಮಗಿಂತ ಉತ್ತಮರಾದ ಯಾವ ಯಾವ ಬ್ರಾಹ್ಮಣ 
ರಿರುವರೋ ಅವರನ್ನು ಆಸನಾದಿ ಪೂರ್ವಕ ಆದರಿಸಬೇಕು ”. 


೩೬ 


ಉಪನಿಷತ್ ಪರಿಚಯ 


“ ಶ್ರದ್ದೆಯಿಂದ ಕೊಡಬೇಕು, ಅಶ್ರದ್ದೆಯಿಂದ ಕೊಡಬಾರದು. 
ತನ್ನ ಐಶ್ವರ್ಯಕ್ಕೆ ತಕ್ಕಂತೆ ಕೊಡಬೇಕು. ವಿನಯದಿಂದ ಕೊಡ 
ಬೇಕು , ಭಯದಿಂದಕೊಡಬೇಕು . ಮಿತ್ರಭಾವದಿಂದಕೊಡಬೇಕು , 

“ ಇನ್ನು ನಿನಗೆ ಶೌತ ಸ್ಮಾರ್ತ ಕರ್ಮಗಳನ್ನಾಗಲಿ, ವಿಚಾರ 
ವಿಷಯದಲ್ಲಾಗಲೀ ಸಂಶಯ ಉಂಟಾದರೆ, ಅಲ್ಲಿ ವಿಚಾರದಕ್ಷರೂ 
ಕರ್ಮದಲ್ಲಿ ಸಮರ್ಥರೂ , ಅಕ್ಷರ ಕಾಮಹತರೂ ಆದ 
ಬ್ರಾಹ್ಮಣರು ಹೇಗೆ ವರ್ತಿಸುವರೋ ಹಾಗೆ ನೀನು ವರ್ತಿಸು. ” 

“ ಇದು ವಿಧಿ, ಇದು ಉಪದೇಶ, ಇದು ವೇದರಹಸ್ಯ , 
ಇದು ಈಶ್ವರಾಜ್ಞೆ . ಹೀಗೆಉಪಾಸಿಸಬೇಕು. ಇದು ಅನುಷ್ಟೇಯ ” 

ಅಧ್ಯಯನ ಪ್ರವಚನಗಳನ್ನು ಬಿಡಕೂಡದು . ಇದೇ ತಪಸ್ಸು 
ಎಂದು ಸಾರುವುದು , ಜ್ಞಾನಪ್ರವಾಹವು ವೃದ್ಧಿಯಾಗುತ್ತಿರ 
ಬೇಕಾದರೆ, ಅಖಂಡವಾಗಿ ಹರಿದುಹೋಗುತ್ತಿರಬೇಕಾದರೆ , ಇವ 
ರಡೂ ಆವಶ್ಯಕ. ನಾವು ಅಧ್ಯಯನ ಮಾಡಬೇಕು, ವಿಷಯಗಳನ್ನು 
ತಿಳಿದುಕೊಳ್ಳಬೇಕು. ಇದಕ್ಕೆ ಒಂದು ಮಿತಿ ಇಲ್ಲ. ಶ್ರೀರಾಮ 
ಕೃಷ್ಣರು ನಾನು ಎಲ್ಲಿಯವರೆಗೆ ಇರುವೆನೋ ಅಲ್ಲಿಯವರೆಗೆ ಕಲಿ 
ಯುವೆನು ಎಂದು ಹೇಳುತ್ತಿದ್ದರು. ಅಂತೆಯೇ ನಾವು ವಿದ್ಯಾ 
ಭ್ಯಾಸವನ್ನು ಪೂರೈಸಿದಮೇಲೂ ಋಷಿ ಋಣವನ್ನು ತೀರಿಸ 
ಬೇಕಾದರೆ ಅದಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಆಳ ಆಳವಾಗಿ 
ತಿಳಿಯಲು ಪ್ರಯತ್ನಿಸಬೇಕು. ಹೀಗೆ ತಿಳಿದುಕೊಳ್ಳುತ್ತಿರುವಂತೆಯೇ 
ಅದನ್ನು ಇತರರಿಗೆ ವಿವರಿಸಬೇಕು. ಪಡೆಯುವುದು ಕೊಡುವುದ 
ಕ್ಯಾಗಿ, ಹಾಗೆ ಕೊಡುವಾಗ ಕೀರ್ತಿ ಯಶಸ್ಸಿನ ಆಸೆಯನ್ನು ಬದಿ 
ಗೊಡ್ಡಿ, ನಾನೋಂದು ಮಧ್ಯವರ್ತಿ , ಮತ್ತೊಂದು ಹೃದಯಕ್ಕೆ 
ಜ್ಞಾನ ಪ್ರವೇಶಿಸುವುದಕ್ಕೆ ಎಂಬ ದೈನ್ಯಭಾವ ಇರಬೇಕು. 

ಕಠೋಪನಿಷತ್ತಿನಲ್ಲಿ ಯಮ ನಚಿಕೇತನಿಗೆ ಹೇಳಿದ ಬೋಧನೆ 
ಯಿಂದಲೇ ಈ ಲೇಖನವನ್ನು ಅಂತ್ಯಗೊಳಿಸುತ್ತೇನೆ. " ಏಳಿ, 
ಎಚ್ಚರಗೊಳ್ಳಿ , ಶ್ರೇಷ್ಟರಾದ ಆಚಾರರನ್ನು ಹೊಂದಿ ತಿಳಿದು 
ಕೊಳ್ಳಿರಿ. ಹರಿತವಾದ ಕತ್ತಿಯ ಅಲಗು ದಾಟಲು ಕಷ್ಟವಾಗಿರುವಂತೆ 
ಆ ಪಥವು ದುರ್ಗಮವೆಂದು ಜ್ಞಾನಿಗಳು ಹೇಳುತ್ತಾರೆ . ಜಾಗ್ರತ 
ರಾಗಬೇಕು, ನಾಮರೂಪಗಳ ಮಿಥ್ಯಾ ಮೋಹದ ನಿದ್ರೆಯಿಂದ 


ಬೋಧನೆಯ ವೈಶಿಷ್ಟ 

೩೭ 
ನಾವು ಕಣ್ಣು ಹೊಸಕಿಕೊಂಡು ಏಳಬೇಕು. ಜ್ಞಾನಿಗಳ ಬಳಿಗೆ 
ಹೋಗಿ ಬ್ರಾಹ್ಮಸ್ಥಿತಿಗೆ ಮಾರ್ಗವನ್ನು ಅರಿತುಕೊಳ್ಳಬೇಕು. 

ಆ ಮಾರ್ಗ ಕತ್ತಿಯ ಅಲಗಿನಂತೆ ದಾಟಲು ಕಷ್ಟ . ಆದರೆ 
ಜೀವನದಲ್ಲಿ ಯಾವ ಸಾಹಸಕ್ಕೂ ಕೈ ಹಾಕದೆ ಇದ್ದರೂ ಬಾಳು 
ಮೃತ್ಯುವಿನ ಕೈವಶವಾಗುವುದು ಒಂದಲ್ಲ ಒಂದು ದಿನ, ಸಾವು 
ನಿಶ್ಚಯವಾಗಿರುವಾಗ ಸತ್ಯಕ್ಕೆ ಹೋರಾಡಿ, ಅದನ್ನು ಪಡೆಯಲು 
ಮಾಡಿದ ಪ್ರಯತ್ನದಲ್ಲಿ ಮರಣೋನ್ಮುಖರಾಗುವುದರಲ್ಲಿ ಒಂದು 
ಆನಂದವಿದೆ. ಇಂತಹ ಧೀರನ ಗಾಯತ್ರಿ ಉಪನಿಷತ್ತಿನ ಬೋಧ 
ನೆಯ ಪಲ್ಲವಿ . 


